KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೩, ೨೦೦೯ (ವೈಶಾಖ ೩, ಶಕ ವರ್ಷ ೧೯೩೧) ಸಂಚಿಕೆ ೧೭ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/255/ಡಿಟಿಸಿಆರ್‌/2005-06, ದಿನಾಂಕ:22ನೇ ಅಕ್ಟೋಬರ್‌, 2008 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಫಿರ್ಯಾದುದಾರರು: ಆರೋಪಿಗಳು: 
ಪೊಲೀಸ್‌ ಉಪ ನಿರೀಕ್ಷಕರು, ಕೋಣಾಜೆ ಆರೋಪಿಗಳು ಪರಾರಿಯಾಗಿರುತ್ತಾರೆ. 
ಪೊಲೀಸ್‌ ಠಾಣೆ, ಕೋಣಾಜೆ. 
ಅರ್ಜಿದಾರರು: 
1) ಶ್ರೀ ಬಿ.ರಾಮಾನುಚಾರ್ಯ ಬಿನ್‌ ಬಿ.ಎಸ್‌. ರಾಮಚಂದ್ರ, 
ಸೇಲ್ಸ್‌ ಮೇನೇಜರ್‌, ಮೆ: ಕರ್ನಾಟಕ ಬ್ರೆವರೀಸ್‌ ಅಂಡ್‌ 
ಡಿಸ್ಸಿಲರೀಸ್‌ (ಪ್ರೈ) ಲಿಮಿಟೆಡ್‌ (ಬ್ರೆವರಿ ಡಿವಿಜನ್‌), 
ನೆಲಮ೦ಗಲ, ಬೆ೦ಗಳೂರು) 
2) ಶ್ರೀ ಅಬ್ದುಲ್‌ ಶರೀಫ್‌ ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: 
ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, ಮಾಣಿ, ಬಂಟ್ವಾಳ 
ತಾಲ್ಲೂಕು ಇವರ ಜಿ.ಪಿ.ಎ. ದಾರರಾದ ಶ್ರೀ ಫೈಜರ್‌, ಬಿನ್‌ 
ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, 
ಸೂರಿಕುಮೇರು, ಮಾಣಿ, ಬಂಟ್ವಾಳ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 
ಪೊಲೀಸ್‌ ಉಪ ನಿರೀಕ್ಷಕರು, ಕೋಣಾಜೆ ಪೊಲೀಸ್‌ ಠಾಣೆ, ಕೋಣಾಜೆ ಇವರು ತಮ್ಮ ಸಿಬ್ಬಂದಿಯವರೊಂದಿಗೆ 
ದಿನಾ೦ಕ:29.10.2005 ರಂದು ಬಂಟ್ವಾಳ ತಾಲ್ಲೂಕು ಪಜೀರು ಗ್ರಾಮದ ಕಂಬ್ಲಪದವು ಎ.ಕೆ.ಯಲ್ಲಿನ ಬಳಿಯಲ್ಲಿ ಬಿಯರ್‌ 
ತುಂಬಿದ ರಟ್ಟಿನ ಪೆಟ್ಟಿಗೆಗಳು ತುಂಬಿರುವ ಲಾರಿಯೊಂದು ದಿನಾಂಕ:28.10.2005ರ ಸಂಜೆಯಿಂದಲೇ ದಾರಿ ಮಧ್ಯದಲ್ಲಿ 
ನಿಂತಿದ್ದು, ಅನುಮಾನದ ಮೇರೆಗೆ ಮಧ್ಯಾಹ್ನ 2-00 ಗಂಟೆಗೆ ಲಾರಿ ಸಂಖ್ಯೆ: ಕೆಎ-19-ಎ-7533 ರ ನೊಂದಣಿ ಸಂಖ್ಯೆಯ 
ಎಲ್‌.ಪಿ. ಲಾರಿಯನ್ನು ಪರಿಶೀಲಿಸಿ, ಕ್ಯಾಬಿನೊಳಗೆ ಹೋಗಿ ನೋಡಲಾಗಿ, ಸಂಬಂಧಪಟ್ಟವರು ಯಾರೂ ಇಲ್ಲದಿದ್ದು, ಇದರ 
ಹಿಂಭಾಗದ ಬಾಡಿಯಲ್ಲಿ ಲೋಡಿನ ಮೇಲ್ಭಾಗಕ್ಕೆ ಹಾಕಿರುವ ಟಾರ್ಪಾಲನ್ನು ಬಿಚ್ಚಿ ನೋಡಿದಾಗ ಬಿಯರ್‌ ತುಂಬಿದ ರಟ್ಟಿನ 


(೧೨೮೧) 


೧೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಬಾಕ್ಸ್‌ಗಳಿರುವುದು ಕಂಡುಬಂತು. ಬೀರ್‌ ತುಂಬಿದ ಪೆಟ್ಟಿಗೆಗಳನ್ನು ತೆರೆದು ನೋಡಿದಾಗ 330 ಎಂ.ಎಲ್‌.ನ ಯು.ಬಿ. 
ಎಕ್ಸ್‌ಪೋರ್ಟ್‌ ಲ್ಯಾಗರ್‌ ಬೀರ್‌ ಎಂದು ಲೇಬಲ್‌ ಅಂಟಿಸಿದ್ದು, ಪ್ರತಿಯೊಂದು ಬಾಕ್ಸ್‌ನಲ್ಲಿ ತಲಾ 24 ಸೀಸೆಗಳಂತೆ ಒಟ್ಟು 650 
ರಟ್ಟಿನ ಪೆಟ್ಟಿಗೆಗಳಿರುವುದು ಕಂಡುಬಂತು. ಸದರಿ ಬೀರ್‌ನ ರಟ್ಟಿನ ಪೆಟ್ಟಿಗೆಯಿಂದ ಸ್ಕಾಂಪಲ್‌ಗಾಗಿ ಒಂದು ಬೀರ್‌ ತುಂಬಿದ 
ರಟ್ಟಿನ ಪೆಟ್ಟಿಗೆಯನ್ನು ತೆಗೆದು ಬಿಳಿ ಬಟ್ಟೆಯಿಂದ ಪ್ಯಾಕ್‌ ಮಾಡಿ ಅದಕ್ಕೆ ಅರಗು ಸೀಲ್‌ ಹಾಗೂ ಪಂಚರ ಸಹಿ ಇರುವ 
ಚೀಟಿಯನ್ನು ಅಂಟಿಸಲಾಯಿತು. ನಂತರ ಸದರಿ ಲಾರಿಯೊಳಗೆ ಕೂಲಂಕುಷವಾಗಿ ಪರಿಶೀಲಿಸಿದಾಗ, ಲಾರಿ ಹಾಗೂ ಬೀರ್‌ನ 
ಬಗ್ಗೆ ಯಾವುದೇ ದಾಖಲೆ ಪತ್ರಗಳು ಕಂಡು ಬಂದಿರುವುದಿಲ್ಲ. ಇದು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34, 36ರ 
ಪ್ರಕಾರ ಅಪರಾಧ ಹಾಗೂ ಶಿಕ್ಟಾರ್ಹವಾಗಿರುವುದರಿಂದ, ಬೀರ್‌ನ್ನು ಹಾಗೂ ಲಾರಿಯನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು, 
ಸ್ಥಳದಲ್ಲಿ ಮಹಜರು ತಯಾರಿಸಿ ತಪ್ಪಿಸಿಕೊಂಡಿರುವ ಚಾಲಕ ಹಾಗೂ ಲಾರಿ ಮಾಲೀಕರ ವಿರುದ್ಧ ತಕ್ಷೀರು ಸಂಖ್ಯೆ: 109/2005 
ದಿನಾಂಕ:29.10.2005 ರಂತೆ ಪ್ರಕರಣವನ್ನು ನೊಂದಾಯಿಸಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿರುತ್ತಾರೆ. ಹಾಗೂ 
ದಿನಾ೦ಕ:30.10.2005ರಂದು ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು. ಇ.ಐ.ಬಿ. ದಕ್ಷಿಣ ಕನ್ನಡ ಮತ್ತು 
ಉಡುಪಿ ಜಿಲ್ಲೆ, ಮಂಗಳೂರು ಇವರಲ್ಲಿ ವರದಿ ಸಲ್ಲಿಸಿ, ಪ್ರಾಧಿಕಾರದ ಆದೇಶ ಸಂಖ್ಯೆ: ಇ.ಐ.ಬಿ./26/2005-06 
ದಿನಾ೦ಕ:04.11.2005ರಲ್ಲಿ ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಸೊತ್ತು ಹಾಗೂ ಕಡತವನ್ನು ಮುಂದಿನ ತನಿಖೆಗಾಗಿ 
ಅಬಕಾರಿ ಉಪ ನಿರೀಕ್ಷಕರು (ನಂ.1) ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರಿಗೆ ಹಸ್ತಾಂತರಿಸಲು ನಿರ್ದೇಶಿಸಿರುವ 
ಮೇರೆಗೆ ಪೊಲೀಸ್‌ ಉಪ ನಿರೀಕ್ಷಕರು, ಕೋಣಾಜೆ ಪೊಲೀಸ್‌ ಠಾಣೆ, ಕೋಣಾಜೆ ಇವರು ದಿನಾಂಕ:15.11.2005 ರಂದು 
ಪ್ರಕರಣಕ್ಕೆ ಸಂಬಂಧಪಟ್ಟ ಸೊತ್ತು ಹಾಗೂ ಕಡತವನ್ನು ಹಸ್ತಾಂತರಿಸಿರುತ್ತಾರೆ. 

ಅಬಕಾರಿ ಉಪ ನಿರೀಕ್ಷಕರು (ನಂ.1) ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರ ಪ್ರಥಮ ತನಿಖಾ ವರದಿ 
ಸಂಖ್ಯೆ: ಸಿಆರ್‌ಎಂ/40/2005-06 ದಿನಾಂಕ:28.11.2005ರ ವರದಿಯಲ್ಲಿ ವಶಪಡಿಸಿಕೊಂಡ ಲಾರಿ ಸಂಖ್ಯೆ: ಕೆಎ-19-ಎ- 
7533ರ ಬಿ ಎಕ್ಸ್‌ಟ್ರ್ಯಾಕ್ಟ್‌ ವರದಿಯನ್ನು ಸಲ್ಲಿಸಿರುತ್ತಾರೆ. ಎಕ್ಸ್‌ಟ್ರ್ಯಾಕ್ಟ್‌ ವರದಿಯಲ್ಲಿ ವಾಹನದ ನೋಂದಣಿ ಮಾಲೀಕ ಅಬ್ದುಲ್‌ 
ಶರೀಫ್‌ ಬಿನ್‌ ಅಬ್ಬುಲ್‌ ಅಜೀಜ್‌, ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, ಮಾಣಿ ಗ್ರಾಮ, ಬ೦ಟ್ವಾಳ ಎಂದು ದೃಢೀಕರಿಸಿರುತ್ತಾರೆ 
ಹಾಗೂ ಸದರಿ ವಶಪಡಿಸಿಕೊಂಡ ಲಾರಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ, ಎಲ್‌.ಪಿ. ಲಾರಿಯಾಗಿದ್ದು, ಇದರ 
ನೋಂದಣಿ ಸಂಖ್ಯೆ: ಕೆಎ-19-ಎ-7533 ಆಗಿರುತ್ತದೆಂದು ವರದಿ ಮಾಡಿರುತ್ತಾರೆ. 

ಶ್ರೀ ಬಿ.ಆರ್‌. ರಾಮಾನುಜಾರ್ಯ, ಬಿನ್‌ ಬಿ.ಎಸ್‌. ರಾಮಚಂದ್ರ, ಕೆ.ಬಿ.ಡಿ.ಎಲ್‌. ಸೇಲ್ಸ್‌ ಮ್ಯಾನೇಜರ್‌, ನೆಲಮಂಗಲ, 
ಬೆ೦ಗಳೂರು ಇವರು ತಮ್ಮ ವಕೀಲರ ಮುಖಾಂತರ ದಿನಾಂಕ:05.12.2005 ರಂದು ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ 
ಅಧೀಕ್ಷಕರು, ಇ.ಐ.ಬಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಮ೦ಗಳೂರು ಇವರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ, ಸದರಿ 
ಅರ್ಜಿಯಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಬೀರ್‌ ಸರ್ಕಾರಕ್ಕೆ ಪಾವತಿಯಾಗಬೇಕಾದ ಎಲ್ಲಾ ತೆರಿಗೆಗಳನ್ನು ಪಾವತಿಸಿದ ಬೀರ್‌ 
ಸರಕು ಎಂಬುದಾಗಿ, ಈ ಬಗ್ಗೆ ಅಬಕಾರಿ ಅಧೀಕ್ಷಕರು, ಬ್ರೇವರಿ ಡಿವಿಜನ್‌, ಮೆ: ಕೆ.ಬಿ.ಡಿ.ಎಲ್‌. (ಪ್ರೈ) ಲಿ. 20 ನೇ ಮೈಲು 
ತುಮಕೂರು ರೋಡ್‌, ನೆಲಮಂಗಲ, ಬೆಂಗಳೂರು ಇವರು ನೀಡಿದ ರಹದಾರಿ ಭಾಗ-1ರ ರಹದಾರಿ ಸಂಖ್ಯೆ: ಇಎಕ್ಸ್‌ಇ/ 
ಬಿಆರ್‌ವೈ/ ಕೆ.ಬಿ.ಡಿ./ 5153/805480/ 2005-06 ದಿನಾಂಕ:26.10.2005ರ ಪ್ರತಿ ಮತ್ತು ಡೂಪ್ಲಿಕೇಟ್‌ ಪ್ರತಿಯನ್ನು 
ದಿನಾ೦ಕ:04.11.2005ರಂದು ನೀಡಲಾಗಿದ್ದು, ಈಸ್ಟನ್‌ ರೋಡ್‌ವೇಸ್‌ (ಪ್ರೈ) ಲಿ. ಬೆಂಗಳೂರು ಇವರು ಸದರಿ ಬೀರ್‌ನ್ನು 
ಕೆ.ಬಿ.ಡಿ.ಎಲ್‌. ತುಮಕೂರು ರೋಡ್‌ ಬೆಂಗಳೂರು ಇಲ್ಲಿಂದ ಮಂಗಳೂರು ಕುಲಶೇಖರದಲ್ಲಿರುವ ಕೆ.ಎಸ್‌.ಬಿ.ಸಿ.ಎಲ್‌. 
ನಿಗಮದ ಡಿಪೋಗೆ ಸಾಗಾಣಿಕೆ ಮಾಡಲು ನೀಡಿದ ಬಿಲ್ಲು ಸಂಖ್ಯೆ: 24650 ದಿನಾಂಕ:26.10.2005, ಕರ್ನಾಟಕ ರಾಜ್ಯ 
ಪಾನೀಯ ನಿಗಮ ನಿಯಮಿತ, ಬೆಂಗಳೂರು ಇವರು ನೀಡಿದ ಒ.ಎಫ್‌.ಸಿ. ಪ್ರತಿ ಸಂಖ್ಯೆ:0056195, ದಿನಾಂಕ:25.10.2005ರ 
ಪ್ರತಿಗಳನ್ನು ಒಪ್ಪಿಸಿ, ಸದ್ರಿ ಬೀರ್‌ನ ಸರಕನ್ನು ಸರ್ಕಾರಕ್ಕೆ ಪಾವತಿಸಿದ ಅಬಕಾರಿ ಸುಂಕ ಮತ್ತು ಹೆಚ್ಚುವರಿ ಅಬಕಾರಿ ಸುಂಕಗಳ 
ಚಲನ್‌ ಪ್ರತಿ ಮತ್ತು ಇನ್‌ವಾಯ್ಸ್‌ ಸಂಖ್ಯೆ: 11846/2005-06 ದಿನಾಂಕ:26.10.2005 ನ್ನು ಸಲ್ಲಿಸುತ್ತ, ವಶಪಡಿಸಿಕೊಂಡ 
ಬೀರ್‌ನ್ನು ವರ ಪರವಾಗಿ ಬಿಡುಗಡೆಗೊಳಿಸಬೇಕೆಂದು ಕೋರಿರುತ್ತಾರೆ. 

ಅಬಕಾರಿ ಉಪ ನಿರೀಕ್ಷಕರು, ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರ ತನಿಖಾ ವರದಿ ಸಂಖ್ಯೆ: 
ಸಿಆರ್‌ಎಂ/40/2005-06 ದಿನಾಂಕ:12.12.2005ರಲ್ಲಿ ವಶಪಡಿಸಿಕೊಂಡ ಬೀರ್‌ನ ಸ್ಕಾಂಪಲ್‌ಗಳನ್ನು ರಾಸಾಯನಿಕ 
ವಿಶ್ಲೇಷಕರಿಗೆ ಕಳುಹಿಸಿದ್ದು. ಕರ್ನಾಟಕ ಸರ್ಕಾರದ ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಮ೦ಗಳೂರು ಇವರ ಪತ್ರಸಂಖ್ಯೆ: 
ಇ-587-24 ದಿನಾಂಕ:28.11.2005 ರಲ್ಲಿ ಬೀರ್‌ನ ಮದ್ಯಸಾರ ಪ್ರಮಾಣ ಶೇ.4.5 ತೀಕ್ಷ್ಣತೆ ಇರುವುದಾಗಿ ಹಾಗೂ ಮಿಥೈಲ್‌ 
ಆಲ್ಕೋಹಾಲ್‌ ಇರುವುದಿಲ್ಲವೆಂದು ದೃಢೀಕರಿಸಿರುವುದು ಕಂಡು ಬರುತ್ತದೆ. 

ಈ ಪ್ರಾಧಿಕಾರದಿಂದ ದಿನಾಂಕ:05.12.2005 ರಂದು ಶ್ರೀ ಬಿ.ಆರ್‌. ರಾಮಾನುಜಾರ್ಯ ಬಿನ್‌ ಬಿ.ಎಸ್‌. ರಾಮಚಂದ್ರ, 
ಕೆ.ಬಿ.ಡಿ.ಎಲ್‌. ಸೇಲ್ಸ್‌ ಮ್ಯಾನೇಜರ್‌, ನೆಲಮಂಗಲ, ಬೆಂಗಳೂರು ಇವರಿಗೆ ದಿನಾ೦ಕ:14.12.2005 ರಂದು ಹಾಜರಾಗಲು 
ನೋಟೀಸು ನೀಡಲಾಗಿದ್ದು, ಬೀರ್‌ ಮಧ್ಯಂತರ ಬಿಡುಗಡೆ ಬಗ್ಗೆ ಮೆ: ಕರ್ನಾಟಕ ಬ್ರೆವರೀಸ್‌ ಅಂಡ್‌ ಡಿಸ್ಟಿಲರೀಸ್‌ (ಪ್ರೈ) ಲಿ. 
(ಬೆವರಿ ಡಿವಿಜನ್‌). ನೆಲಮಂಗಲ, ಬೆಂಗಳೂರು ಇವರ ಪರವಾಗಿ ವಕೀಲರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸದರಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೮೩ 





ದಿನಾಂಕದಂದು ನಡೆಸಿದ್ದು, ಮೆ: ಕರ್ನಾಟಕ ಬ್ರೆವರೀಸ್‌ ಅಂಡ್‌ ಡಿಸ್ಟಿಲರೀಸ್‌ (ಪ್ರೈ)ಲಿ. (ಬೆವರಿ ಡಿವಿಜನ್‌), ನೆಲಮಂಗಲ, 
ಬೆಂಗಳೂರು ಹಾಗೂ ಸಹಾಯಕ ಅಭಿಯೋಜಕ ನಿರ್ದೇಶಕರ ವಾದವಿವಾದವನ್ನು ಆಲಿಸಲಾಗಿ ಮೆ: ಕರ್ನಾಟಕ ಬ್ರೆವರೀಸ್‌ 
ಅಂಡ್‌ ಡಿಸ್ಸಿಲರೀಸ್‌ (ಪ್ರೈ) ಲಿ. (ಬ್ರೆವರಿ ಡಿವಿಜನ್‌). ನೆಲಮಂಗಲ, ಬೆಂಗಳೂರು ಇವರ ಪರ ವಕೀಲರು ವಾದ 
ಮಂಡಿಸುತ್ತಾ, ಜಫ್ತಾಗಿರುವ ಬೀರ್‌ ತನ್ನ ಕಕ್ಷಿದಾರರ ಬ್ರೆವರಿಯಲ್ಲಿ ತಯಾರಾಗಿದ್ದು, ಮಂಗಳೂರಿನ ಕೆ.ಎಸ್‌.ಬಿ.ಸಿ.ಎಲ್‌. 
ಡಿಪೋಗೆ ರಹದಾರಿ ಮೂಲಕ ಸಾಗಾಟ ಮಾಡುತ್ತಿದ್ದಾಗ ವಾಹನ ಚಾಲಕನ ಬೇಜವಾಬ್ದಾರಿತನದಿಂದ ರಹದಾರಿಯಲ್ಲಿ 
ನಿಗದಿಪಡಿಸಿದ ಸ್ಥಳಕ್ಕೆ ಸಾಗಾಟ ಮಾಡದೇ ಮಧ್ಯೆ ರಸ್ತೆಯಲ್ಲಿ ಬಿಟ್ಟು ನಾಪತ್ತೆಯಾಗಿರುವುದಾಗಿ ವಾದಿಸಿರುತ್ತಾರೆ. ಸಾಗಾಟಕ್ಕೆ 
ಒಳಪಟ್ಟಿರುವ ಬೀರ್‌ನ ಸರಕಿಗೆ ಸರ್ಕಾರಕ್ಕೆ ಪಾವತಿಯಾಗಬೇಕಾದ ಎಲ್ಲಾ ಬೀರ್‌ ತೆರಿಗೆಗಳನ್ನು ಪಾವತಿಸಿದ್ದ ಬೀರ್‌ 
ಆಗಿರುತ್ತದೆಂದು, ಮೊಕದ್ದಮೆ ಅಂತಿಮ ಆದೇಶ ಆಗುವವರೆಗೆ ಬೀರ್‌ನ್ನು ಹಾಗೆಯೇ ಇಟ್ಟಲ್ಲಿ ಹಾಳಾಗುವ 
ಸಂಭವವಿರುವುದರಿಂದ, ಬೀರಿನ ಸರಕನ್ನು ಮದ್ಯಂತರ ಬಿಡುಗಡೆಗಾಗಿ ವಿನಂತಿಸಿರುತ್ತಾರೆ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಬೀರ್‌ನ ಮೌಲ್ಯವನ್ನು ಡಿಸ್ಸಿಲರಿಯ ಇನ್‌ವಾಯ್ಸ್‌ ಮೌಲ್ಯಕ್ಕೆ ಸಮಾನವಾದ 
ರೂ.2,74,512/- ಎಂದು ನಿಗದಿಪಡಿಸಿ, ಅಷ್ಟೇ ಮೌಲ್ಯಕ್ಕೆ ದಿ: ಲಕ್ಷ್ಮೀ ವಿಳಾಸ್‌ ಬ್ಯಾಂಕ್‌ ಲಿಮಿಟೆಡ್‌, ಗಾಂಧಿನಗರ, ಬೆ೦ಗಳೂರು 
ಇಲ್ಲಿಂದ ಅರ್ಜಿದಾರರು ಬ್ಯಾಂಕ್‌ ಗ್ಯಾರಂಟಿ ಪತ್ರ ಸಂ:37/2005 ದಿನಾಂಕ:16.12.2005 ರಂತೆ ಗ್ಯಾರೆಂಟಿ ಆಧಾರದ ಮೇಲೆ 
ಕೆಲವೊಂದು ಷರತ್ತಿಗೊಳಪಟ್ಟು ಈ ಪ್ರಾಧಿಕಾರದ ಆದೇಶ ದಿನಾಂಕ:15.12.2005ರಂದು ಅರ್ಜಿದಾರರಾದ ಮೆ: ಕರ್ನಾಟಕ 
ಬ್ರೆವರೀಸ್‌ ಅಂಡ್‌ ಡಿಸ್ಟಿಲರೀಸ್‌ (ಪ್ರೈ) ಲಿ. (ಬೆವರಿ ಡಿವಿಜನ್‌). ನೆಲಮಂಗಲ, ಬೆಂಗಳೂರು ಇವರ ಮಧ್ಯಂತರ ಸುಪರ್ಥಿಗೆ 
ತಾತ್ಕಾಲಿಕ ನೆಲೆಯಲ್ಲಿ ಬಿಡುಗಡೆ ಆದೇಶಿಸಿ ಒಟ್ಟು 330 ಎ೦ಎಲ್‌ನ 24 ಸೀಸೆಗಳಂತೆ 649 ರಟ್ಟಿನ ಪೆಟ್ಟಿಗೆಗಳಲ್ಲಿರುವ ಯು.ಬಿ. 
ಎಕ್ಸ್‌ ಪೋರ್ಟ್‌ ಲ್ಯಾಗರ್‌ ಬೀರನ್ನು ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ಕಛೇರಿಯಿಂದ ನೀಡಲಾಗಿರುವ ರಹದಾರಿ ಪತ್ರ ಸಂಖ್ಯೆ: ಎಸ್‌ಡಿಕೆ: ಸಿಆರ್‌ಎಂ:01:246596:2005-06, ದಿನಾ೦ಕ:22.12.2005 
ರಂತೆ ಸದ್ರಿ ಬೀರಿನ ಸರಕನ್ನು ಕೆ.ಎಸ್‌.ಬಿ.ಸಿಎಲ್‌ ಡಿಪೋ ಕುಲಶೇಖರ, ಮರೋಳಿ, ಮಂಗಳೂರು ಇಲ್ಲಿಗೆ ನೀಡಲಾಗಿದೆ. 

ಅಬಕಾರಿ ಉಪ ಅಧೀಕ್ಷಕರು, ಮಂಗಳೂರು ಉಪ ವಿಭಾಗ, ಮಂಗಳೂರು ಇವರು ದಿನಾಂಕ:13.12.2005 ರಂದು 
ವರದಿಯನ್ನು ಈ ಪ್ರಾಧಿಕಾರಕ್ಕೆ ನೀಡಿರುತ್ತಾರೆ. ತಾನು ಸದರಿ ಮೊಕದ್ದಮೆಗೆ ಸಂಬಂಧಿಸಿ ಜಪ್ತುಪಡಿಸಿಕೊ೦ಡಿರುವ ಯು.ಬಿ. 
ಎಕ್ಸ್‌ಪೋರ್ಟ್‌ ಲ್ಯಾಗರ್‌ ಬೀರ್‌ ಸಂಬಂಧ ತಪಾಸಣೆ ನಡೆಸುವ ಸಲುವಾಗಿ ಮೆ: ಕರ್ನಾಟಕ ಬ್ರೆವರೀಸ್‌ ಅಂಡ್‌ ಡಿಸ್ಪಿಲರೀಸ್‌ 
(ಪ್ರೈ) ಲಿ. (ಬೆವರಿ ಡಿವಿಜನ್‌). ನೆಲಮಂಗಲ, ಬೆಂಗಳೂರು ಇಲ್ಲಿಗೆ ದಿನಾಂಕ:21.11.2005 ರಂದು ಭೇಟಿ ನೀಡಿ ಪರಿಶೀಲನಾ 
ವಿಚಾರಣೆ ನಡೆಸಿರುವುದಾಗಿ ತಿಳಿಸಿ, ಸದ್ರಿ ಬ್ರೆವರಿಯಿ೦ದ ಪ್ರತಿದಿನ ಸರಾಸರಿ 35 ರಿಂದ 40 ರಹದಾರಿ ಮೂಲಕ ಮದ್ಯ ಹಾಗೂ 
ಬೀರ್‌ನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಘಟಕಗಳಿಗೆ 
ಸರಬರಾಜಾಗಿರುತ್ತದೆ. ಈ ಮಧ್ಯೆ ಬೀರ್‌ ಸರಬರಾಜನ್ನು ಡಿಸ್ಟಿಲರಿ ಮತ್ತು ಬ್ರೇವರೀಸ್‌ನ ಆಡಳಿತ ವರ್ಗದವರು ಕರ್ನಾಟಕ 
ರಾಜ್ಯ ಪಾನೀಯ ನಿಗಮ ನಿಯಮಿತ ಘಟಕ, ಬೆ೦ಗಳೂರು ಇಲ್ಲಿಂದ ಬೀರ್‌ ಸರಬರಾಜಿಗೆ ಅಗತ್ಯತೆ ಅನುಸಾರವಾಗಿ 
ಸರಬರಾಜು ಮಾಡಲು ಅನುಮತಿ ಪಡೆದುಕೊಂಡಿರುತ್ತಾರೆ. ಸರ್ಕಾರಕ್ಕೆ ಅಬಕಾರಿ ಸುಂಕ ಹಾಗೂ ಹೆಚ್ಚುವರಿ ಅಬಕಾರಿ 
ಸುಂಕದ ಹಣ ಸಂದಾಯ ಮಾಡಿರುವ ಬಗ್ಗೆ ಪರಿಶೀಲಿಸಿ ರಹದಾರಿಯನ್ನು ನೀಡಿ ಬೀರ್‌ನ್ನು ಸರಬರಾಜು ಮಾಡಲಾಗಿದೆ. 
ತಕ್ಷೀರಿನಲ್ಲಿ ದಾಖಲಿಸಿದ ಬೀರ್‌ನ ದಾಸ್ತಾನಿಗೆ ಸಂಬಂಧಿಸಿ ರಹದಾರಿ ಸಂಖ್ಯೆ: 5153/805480/2005-06 
ದಿನಾಂಕ:26.10.2005ರಲ್ಲಿ ಲಾರಿಯಲ್ಲಿ ದಿನಾಂಕ:26.10.2005 ರಂದು ಯು.ಬಿ. ಎಕ್ಸ್‌ಪೋರ್ಟ್‌ ಲ್ಯಾಗರ್‌ ಬೀಯರನ್ನು 
ತುಂಬಿಸಿ ಮಂಗಳೂರಿನ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಘಟಕಕ್ಕೆ ಸರಬರಾಜು ಮಾಡಲಾಗಿರುತ್ತದೆ. ಈ 
ರಹದಾರಿಗೆ ಸಂಬಂಧಪಟ್ಟಂತೆ ಸರಬರಾಜು ಮಾಡಿದ ಬಿಯರಿಗೆ ತಗಲುವ ಅಬಕಾರಿ ಸುಂಕ ಹಾಗೂ ಹೆಚ್ಚುವರಿ ಅಬಕಾರಿ 
ಸುಂಕ ಹಣವನ್ನು ಆಡಳಿತ ವರ್ಗದವರು ಮುಂಗಡವಾಗಿಯೆ ಜಮಾ ಮಾಡಿದ್ದು, ಈ ಬಗ್ಗೆ ಕಛೇರಿಯಲ್ಲಿ ನಿರ್ವಹಿಸಿರುವ 
ಪುಸ್ತಕದ ಪುಟ ಸಂಖ್ಯೆ: 161 ರಲ್ಲಿ ಕಡಿತಗೊಳಿಸಲಾಗಿರುತ್ತದೆ ಹಾಗೂ ಸದರಿ ಸರಕನ್ನು ಹೊತ್ತುಕೊಂಡು ಲಾರಿಯು 
ದಿನಾ೦ಕ:26.10.2005 ರಂದು ಗೇಟ್‌ ಪಾಸ್‌ ಮುಖಾಂತರ ರಾತ್ರಿ 9.30 ಗಂಟೆ ಸಮಯದಲ್ಲಿ ಬ್ರೆವರೀಸ್‌ನಿಂದ ಹೊರಗಡೆ 
ಹೋಗಿರುತ್ತದೆ ಎಂದು ದೃಢೀಕರಿಸಿ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಕರ್ನಾಟಕ ಅಬಕಾರಿ ಕಾಯಿದೆ 1965 ಸೆಕ್ಷನ್‌ 43(ಬಿ) ಪ್ರಕಾರ ಈ ಪ್ರಾಧಿಕಾರದಿಂದ ದಿನಾಂಕ:30.12.2005 ರಂದು 
ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನದ ನೋಂದಣಿ ಮಾಲೀಕರಾದ ಶ್ರೀ ಅಬ್ದುಲ್‌ ಶರೀಫ್‌, ಶ್ರೀರಾಮ್‌ ಇನ್‌ವೆಸ್ಟ್‌ಮೆಂಟ್‌ 
ಫೈನಾನ್ಸ್‌ರವರಿಗೆ ಹಾಗೂ ಬ್ರೆವರಿ ಸನ್ನದುದಾರರಾದ ಮೆ: ಕರ್ನಾಟಕ ಬ್ರೆವರೀಸ್‌ ಅಂಡ್‌ ಡಿಸ್ಟಿಲರೀಸ್‌ (ಪ್ರೈ) ಲಿ. (ಬ್ರೆವರಿ 
ಡಿವಿಜನ್‌), ನೆಲಮಂಗಲ, ಬೆಂಗಳೂರು ಇವರಿಗೆ ಕಾರಣ ಕೇಳಿ ನೋಟೀಸುಗಳನ್ನು ನೋಂದಣಿ ಅಂಚೆ ಮೂಲಕ 
ನೀಡಲಾಗಿದ್ದು, ಸದರಿ ನೋಟೀಸಿಗೆ ಅನುಗುಣವಾಗಿ ಫೈನಾನ್ಸ್‌ರಾದ ಶ್ರೀರಾಮ್‌ ಇನ್‌ವೆಸ್ಟ್‌ಮೆಂಟ್‌ (ಪ್ರೈ) ಲಿ. 
ಮಂಗಳೂರುರವರು ದಿನಾಂಕ:30.01.2006 ರಂದು ಅರ್ಜಿ ಸಲ್ಲಿಸಿ ಸದರಿ ವಾಹನವನ್ನು ವಾಹನದ ಮಾಲೀಕರಾದ ಶ್ರೀ 
ಅಬ್ದುಲ್‌ ಶರೀಫ್‌ ಇವರಿಗೆ ಸದ್ರಿ ವಾಹನ ಖರೀದಿಸಲು ಸಾಲದ ರೂಪದಲ್ಲಿ ಆರ್ಥಿಕ ನೆರವು ನೀಡಿದ್ದು, ಸದರಿ ವಾಹನವನ್ನು 
ತನಗೆ ಬಿಡುಗಡೆಗೊಳಿಸಬೇಕೆಂದು ಕೋರಿರುತ್ತಾರೆ. 


೧೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಶ್ರೀ ಅಬ್ದುಲ್‌ ಶರೀಫ್‌, ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, ಮಾಣಿ, ಬಂಟ್ವಾಳ 
ತಾಲ್ಲೂಕು ಇವರ ಜಿ.ಪಿ.ಎ. ದಾರರಾದ ಶ್ರೀ ಫೈಜರ್‌ ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, 
ಮಾಣಿ, ಬಂಟ್ವಾಳ ತಾಲ್ಲೂಕು ಇವರು ತಮ್ಮ ವಕೀಲರ ಮುಖಾಂತರ ಈ ಪ್ರಾಧಿಕಾರಕ್ಕೆ ದಿನಾ೦ಕ:15.02.2007 ರಂದು ಅರ್ಜಿ 
ಸಲ್ಲಿಸಿ, ಸದರಿ ಅರ್ಜಿಯಲ್ಲಿ ತನ್ನ ವಾಹನವನ್ನು ಪೊಲೀಸ್‌ ಉಪ ನಿರೀಕ್ಷಕರು, ಕೋಣಾಜೆ ಪೊಲೀಸ್‌ ಠಾಣೆ. ಕೋಣಾಜೆ 
ಇವರು ವಶಪಡಿಸಿಕೊಂಡಿರುತ್ತಾರೆಂದು ತಿಳಿಸಿದ್ದು, ಸದರಿ ಬೀರ್‌ನ್ನು ಗುತ್ತಿಗೆ ಆಧಾರದ ಮೇಲೆ ಸಾಗಾಣಿಕೆ ಮಾಡಲು 
ಟ್ರಾನ್ಸ್‌ಪೋರ್ಟ್‌ರ್‌ ಮುಖಾಂತರ ನೀಡಿದ್ದು, ಬೀರ್‌ಗೂ ಹಾಗೂ ತನಗೂ ಯಾವುದೇ ಸಂಬಂಧವಿರುವುದಿಲ್ಲ. ತನ್ನ 
ವಾಹನವನ್ನು ಬಿಡುಗಡೆಗೊಳಿಸಬೇಕೆಂದು ಕೋರಿರುತ್ತಾರೆ. 

ಮೆ: ಕರ್ನಾಟಕ ಬ್ರೆವರೀಸ್‌ ಅಂಡ್‌ ಡಿಸ್ಸಿಲರೀಸ್‌ (ಪ್ರೈ) ಲಿ. (ಬೆವರಿ ಡಿವಿಜನ್‌). ನೆಲಮಂಗಲ, ಬೆಂಗಳೂರು 
ಇವರು ದಿನಾಂಕ:10.09.2008 ರಲ್ಲಿ ಬೀರ್‌ನ್ನು ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸುವ ಸಂದರ್ಭದಲ್ಲಿ ಮನವಿ ಹಾಗೂ 
ದಾಖಲಾತಿಗಳಲ್ಲಿ ವಾಹನದ ನೋಂದಣಿ ಸಂಖ್ಯೆ ತಪ್ಪಾಗಿ ನೀಡಿದ್ದು, ಈ ಬಗ್ಗೆ ಅಪಿಡೆವಿಟ್‌ ಮುಖಾಂತರ ವಾಹನದ 
ನೋಂದಣಿ ಸಂಖ್ಯೆ; ಕೆಎ-19-ಎ-7533 ಆಗಿರುತ್ತದೆಂದು ದೃಢೀಕರಿಸಿ ನೀಡಿರುತ್ತಾರೆ. 

ಸದರಿ ಪ್ರಕರಣದ ವಿಚಾರಣೆಯನ್ನು ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ 
ಕನ್ನಡ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದಲ್ಲಿ ನಡೆಸಲಾಗಿದೆ. 

ಈ ಪ್ರಕರಣದಲ್ಲಿ ಈ ಕೆಳಗಿನಂತೆ ವಿವದಾಂಶಗಳು ಉದ್ಭವಿಸುತ್ತದೆ. 

1) ಮೊದಲನೇ ವಿವಾದಾಂಶ: ದಿನಾಂಕ:29.10.2005 ರಂದು ಎಲ್‌.ಪಿ. ಲಾರಿ ಸಂಖ್ಯೆಕೆಎ-19-ಎ-7533 ರಲ್ಲಿ 
ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೆ ಹಾಗೂ ಬೀರ್‌ನ ಮೇಲಿನ ಅಬಕಾರಿ ಸುಂಕ ಹಾಗೂ ಹೆಚ್ಚುವರಿ ಅಬಕಾರಿ 
ಸುಂಕವನ್ನು ಸರ್ಕಾರಕ್ಕೆ ಪಾವತಿಸದೆ ಅಕ್ರಮವಾಗಿ ಸಾಗಾಣಿಕೆಯಾಗಿದೆಯೇ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲ೦ 34ರ ನಿಯಮಗಳ ರೀತ್ಯಾ ಉಲ್ಲಂಘನೆಗೆ ಬಳಸಲಾಗಿದೆಯೇ? 

2) ಎರಡನೇ ವಿವದಾಂಶ: ಬೀರ್‌ ಹಾಗೂ ಸಾಗಾಣಿಕೆಗೆ ಬಳಸಿದ ವಾಹನ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆಯೇ? ಅಥವಾ ಇಲ್ಲವೇ? 

ಮೊದಲನೇ ವಿವದಾಂಶಕ್ಕೆ ಈ ಕೆಳಕಂಡ ಕಾರಣಗಳಿಂದ ಉತ್ತರ ನಕರಾತ್ಮಕವಾಗಿದೆ 
ಪ್ರಾಸಿಕ್ಯೂಶನ್‌-1: 

ಪ್ರಾಸಿಕ್ಯೂಶನ್‌ ಪರ ಮುಖ್ಯ ಸಾಕ್ಷಿಯಾಗಿ ಫಿರ್ಯಾದುದಾರರಾದ ಶ್ರೀ ಎಸ್‌.ಎಸ್‌. ಲೋಹರ್‌, ಪೊಲೀಸ್‌ ಉಪ 
ನಿರೀಕ್ಷಕರು, ವಿಟ್ಟ ಪೊಲೀಸ್‌ ಠಾಣೆ, ವಿಟ್ಲ ಇವರು ದಿನಾಂಕ:11.01.2007ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ 
ಎ.ಡಿ.ಪಿ. ಯವರ ಮುಖ್ಯ ವಿಚಾರಣೆಯಲ್ಲಿ ಸಾಕ್ಷಿ ಹೇಳಿಕೆ ನೀಡಿರುತ್ತಾರೆ. 
ಪ್ರಾಸಿಕ್ಯೂಶನ್‌-2: 

ಶ್ರೀ ಹರೀಶ್‌ ಕುಮಾರ್‌, ಅಬಕಾರಿ ರಕ್ಷಕ, ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರು ಪ್ರಕರಣದ ಕೆಮಿಕಲ್‌ 
ಕ್ಯಾರಿಯರ್‌ ಆಗಿದ್ದು, ಇವರು ದಿನಾ೦ಕ:19.04.2007 ರಂದು ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ಹೇಳಿಕೆ ನೀಡಿರುತ್ತಾರೆ. 
ಪ್ರಾಸಿಕ್ಯೂಶನ್‌-3: 

ಪ್ರಕರಣದ ತನಿಖಾಧಿಕಾರಿಯಾದ ಶ್ರೀ ಕೃಷ್ಣ ನಾಯ್ಕ್‌, ಅಬಕಾರಿ ಉಪ ನಿರೀಕ್ಷಕರು, ಜಾರಿ ಮತ್ತು ತನಿಖೆ, ಸುಳ್ಯ 
ಇವರು ದಿನಾಂಕ:12.03.2008 ರಂದು ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ವಿಚಾರಣೆಗೆ ಹಾಜರಿದ್ದು, ಸಾಕ್ಷಿ ಹೇಳಿಕೆ ನೀಡಿರುತ್ತಾರೆ. 

ಮೇಲಿನ ಸಾಕ್ಷಿಗಳ ಹೇಳಿಕೆ ಹಾಗೂ ದಾಖಲೆಗಳ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ: 

1) ತಕ್ಷೀರನ್ನು ದಾಖಲಿಸಿರುವ ಸಂದರ್ಭದಲ್ಲಿ ತಕ್ಷೀರಿನಲ್ಲಿ ಭಾಗಿಯಾದ ಲಾರಿಯನ್ನು ಶೋಧನೆ ಮಾಡಲು ಮಾನ್ಯ 
ನ್ಯಾಯಾಲಯದಿಂದ ಸರ್ಚ್‌ ವಾರಂಟ್‌ ಪಡೆದಿರುವುದಿಲ್ಲ ಹಾಗೂ ಸರ್ಚ್‌ ವಾರಂಟ್‌ ಪಡೆಯಲು ಕಾಲಾವಕಾಶ ಇಲ್ಲದಿರುವ 
ಬಗ್ಗೆ ತಕ್ಷೀರು ನಡೆದ ಸ್ಥಳದಲ್ಲಿ ಸರ್ಚ್‌ ಮೆಮೊವನ್ನು ಸಹಾ ತಯಾರಿಸಿರುವುದಿಲ್ಲ. 

2) ತಕ್ಷೀರು ದಾಖಲಿಸಿದ ಸಂದರ್ಭದಲ್ಲಿ ವಾಹನ ಚಾಲಕ ಹಾಗೂ ಸಹ ಚಾಲಕ ಇಲ್ಲದಿರುವುದರಿಂದ ರಹದಾರಿ 
ಪತ್ರಗಳನ್ನು ತನ್ನೊಟ್ಟಗೆ ಕೊ೦ಡೊಯ್ದಿರುವುದು. 

3) ಪ್ರಾಸಿಕ್ಕೂಶನ್‌-2 ಇವರು ನೀಡಿರುವ ಕೆಮಿಕಲ್‌ ವರದಿಯಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ದ್ರವ್ಯವು ಬೀರ್‌ 
ಆಗಿದ್ದು, ಇದು ಮಾನವನ ಸೇವನೆಗೆ ಯೋಗ್ಯವಾಗಿರುವುದೆಂದು ದೃಢಪಟ್ಟಿರುತ್ತದೆ. 

4) ಅಬಕಾರಿ ಉಪ ಅಧೀಕ್ಷಕರು, ಮ೦ಗಳೂರು ಉಪವಿಭಾಗ, ಮ೦ಗಳೂರು ಇವರು ಮೆ: ಕರ್ನಾಟಕ ಬ್ರೆವರೀಸ್‌ 
ಮತ್ತು ಡಿಸ್ಟಿಲರಿಗೆ ಖುದ್ದಾಗಿ ಭೇಟಿ ನೀಡಿ ಈ ಪ್ರಾಧಿಕಾರಕ್ಕೆ ದಿನಾಂಕ:13.12.2005 ರಂದು ಸಲ್ಲಿಸಿರುವ ವರದಿಯಲ್ಲಿ ಈ 
ಕೆಳಕಂಡ ದಾಖಲಾತಿಗಳನ್ನು ಸಲ್ಲಿಸಿರುತ್ತಾರೆ. 

1) ಅಬಕಾರಿ ಅಧೀಕ್ಷಕರು, ಮೆ: ಕರ್ನಾಟಕ ಬ್ರೆವರೀಸ್‌ ಮತ್ತು ಡಿಸ್ಟಿಲರಿ, ನೆಲಮಂಗಲ ಬೆಂಗಳೂರು ಇವರ ಹೇಳಿಕೆ 
ಪತ್ರ ದಿನಾ೦ಕ:21.11.2005. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೮೫ 





2) ಮೆ: ಕರ್ನಾಟಕ ಬ್ರೆವರೀಸ್‌ ಮತ್ತು ಡಿಸ್ಟಿಲರೀಸ್‌ನ ವ್ಯವಸ್ಥಾಪಕರ ಪರವಾಗಿ ಮಾರಾಟದ ಮೇಲ್ವಿಚಾರಕರ ಹೇಳಿಕೆ 
ಪತ್ರ ದಿನಾ೦ಕ:21.11.2005. 

3) ಕರ್ನಾಟಕ ಪಾನೀಯ ನಿಗಮ ನಿಯಮಿತ ಕೇಂದ್ರ ಕಛೇರಿ, ಬೆಂಗಳೂರು ಇವರು ನೀಡಿರುವ ಸರಕು ಸರಬರಾಜು 
ಅನುಮತಿ ಪತ್ರ ಸಂಖ್ಯೆ: ಕೆ.ಎಸ್‌.ಬಿ.ಸಿ.ಎಲ್‌/ ಎ೦ಎನ್‌ಜಿ/ 001367 ದಿನಾಂಕ:25.10.2005. 

4) ರಹದಾರಿ ಪತ್ರ ಸಂಖ್ಯೆ ಇಎಕ್ಸ್‌ಇ/ ಬಿಆರ್‌ವೈ/ ಕೆ.ಬಿ.ಡಿ.ಎಲ್‌./5153/805480/ 2005-06 
ದಿನಾ೦ಕ:26.10.2005/ ಭಾಗ-1 ರ ನಕಲು ಪ್ರತಿ ಅದರ ಸಾಗಾಣಿಕೆ ಅವಧಿಯು 29.10.2005 ದಿನಾಂಕದವರೆಗಿದ್ದು ರಹದಾರಿ 
ಊರ್ಜಿತದಲ್ಲಿರುತ್ತದೆ. 

5) ಕ್ರಮಸಂಖ್ಯೆ: 4ರ ರಹದಾರಿಗೆ ಸಂಬಂಧಿಸಿ ಸರಕು ಸರಬರಾಜು ಪಟ್ಟಿ (ಇನ್‌ವಾಯ್ಸ್‌) ಸಂಖ್ಯೆ11846 
ದಿನಾಂಕ:26.10.2005. 

6) ದಿನಾಂಕ:26.10.2005 ರಂದು ಮೆ: ಕರ್ನಾಟಕ ಬ್ರೆವರೀಸ್‌ ಮತ್ತು ಡಿಸ್ಟಿಲರೀಸ್‌ ನಿಯಮಿತ ಇಲ್ಲಿಂದ ರಹದಾರಿ 
ಮೂಲಕ ಸರಬರಾಜಾದ ಬೀರ್‌ಗೆ ಸಂಬಂಧಿಸಿ ಸರ್ಕಾರಕ್ಕೆ ಜಮೆ ಮಾಡಿಕೊಂಡಿರುವ ಅಬಕಾರಿ ಸುಂಕ ರೂ.22,126/- 
ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕ ರೂ.1,10,880/- ಮಾಹಿತಿ ಇರುವ ತಃಖ್ತೆ (ಕ್ರಮಸಂಖ್ಯೆ:5153ರಲ್ಲಿ ಜಮೆಯಾಗಿರುತ್ತದೆ) 

7) ವಾಹನವನ್ನು ಬ್ರೆವರಿಯಿಂದ ಹೊರಗೆ ಕಳುಹಿಸಿದ ಬಗ್ಗೆ ಗೇಟ್‌ ಪಾಸ್‌ 

8) ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಮಂಗಳೂರಿನ ಘಟಕದ ವ್ಯವಸ್ಥಾಪಕರ ಹೇಳಿಕೆ ಪತ್ರ 
ದಿನಾಂಕ:02.12.2005. 

ಈ ಕಾರಣದಿಂದ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಬೀರ್‌ ಅಧಿಕೃತವಾಗಿ ರಹದಾರಿ ಸಂಖ್ಯೆ: ಇಎಕ್ಸ್‌ಇ/ 
ಬಿಆರ್‌ವೈ/ ಕೆ.ಬಿ.ಡಿ.ಎಲ್‌/5153/805480/ 05-06, ದಿನಾ೦ಕ:26.10.2005 ರಂತೆ ಸರಬರಾಜು ಮಾಡಿ ಸಾಗಿಸಲಾಗಿರುವ 
ಬೀರ್‌ ಸರಕಾಗಿದೆ. ಇದು ಅಕ್ರಮ ಬೀರ್‌ ಸಾಗಾಣಿಕೆ ಎಂದು ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಪ್ರಕರಣದ ಇತರ 
ದಾಖಲಾತಿಗಳನ್ನು ಪರಿಶೀಲಿಸಲಾಗಿ, ಪ್ರಥಮ ವರ್ತಮಾನ ವರದಿಯಲ್ಲಿ ತಿಳಿಸಿದಂತೆ ಕರ್ನಾಟಕ ಅಬ್ಕಾರಿ ಕಾನೂನಿನಡಿಯಲ್ಲಿ 
ಅಪರಾಧವೆಸಗಿದ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಿಲ್ಲವೆಂಬ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ಹಾಗೂ ವಾಹನದಲ್ಲಿ 
ಅಕ್ರಮವಾಗಿ ಬೀರ್‌ ಸಾಗಾಣಿಕೆಯಾಗಿದೆ ಎಂಬ ಅಂಶವನ್ನು ಸಾಬೀತುಪಡಿಸಲು ಪ್ರಾಸಿಕ್ಕೂಶನ್‌ರವರು ವಿಫಲರಾಗಿರುತ್ತಾರೆ. 

ಎರಡನೇ ವಿವದಾಂಶಕ್ಕೆ ಉತ್ತರ ನಕರಾತ್ಮಕವಾಗಿ 

ಮೊದಲನೇ ವಿವದಾಂಶದಿಂದ ಅಂಶವನ್ನು ಎತ್ತಿ ಹಿಡಿದು ಪ್ರಕರಣದಲ್ಲಿ ಜಪ್ತು ಮಾಡಲ್ಪಟ್ಟ ಬೀರ್‌ ಹಾಗೂ 
ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43ರಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಪ್ರಾಧಿಕಾರದಲ್ಲಿ 
ಲಭ್ಯವಿರುವ ಸಾಕ್ಷಿಗಳ ಹೇಳಿಕೆ, ದಾಖಲೆಗಳ ಸಾಕ್ಷ್ಯಾಧಾರಗಳು ಯೋಗ್ಯವಾಗಿ ಕಂಡುಬರುವುದಿಲ್ಲ. 

1) ಪೊಲೀಸ್‌ ಉಪ ನಿರೀಕ್ಷಕರು, ಕೋಣಾಜೆ ಪೊಲೀಸ್‌ ಠಾಣೆ, ಕೋಣಾಜೆ ಇವರು ದಿನಾಂಕ:29.10.2005 ರಂದು 
ದಾರಿ ಮಧ್ಯೆ ನಿಲ್ಲಿಸಿದ ಚಾಲಕನಿಲ್ಲದೇ ಹಾಗೂ ಇತರ ಯಾರೂ ವಾರಸುದಾರರು ಇಲ್ಲದೇ ಇರುವ ಸಂದರ್ಭದಲ್ಲಿ ವಾಹನ 
ಸಂ: ಕೆಎ-19-ಎ-7533 ವಶಪಡಿಸಿಕೊಂಡಿರುವ 650 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 330 ಎಂಎಲ್‌ನ 24 ಸೀಸೆಗಳ ಬೀರ್‌ 
ಸರಕನ್ನು ಜಪ್ತು ಮಾಡಿರುವುದು ರಹದಾರಿ ಸಂ: ಇಎಕ್ಸ್‌ಇ/ ಬಿಆರ್‌ವೈ/ ಕೆ.ಬಿ.ಡಿ.ಎಲ್‌/ 5153/805480/ 2005-06 
ದಿನಾ೦ಕ:26.10.2005 ಇದಕ್ಕೆ ಸಂಬಂಧಿಸಿ, ಸದರಿ ರಹದಾರಿಯ ಸಾಗಾಣಿಕೆ ಅವಧಿ ದಿನಾಂಕ:29.10.2005 ರವರೆಗೆ 
ಊರ್ಜಿತದಲ್ಲಿ ಇದ್ದಿರುವುದರಿಂದ ಇದು ಅಕ್ರಮ ಸಾಗಾಣಿಕೆ ಸರಕು ಎಂಬುದಾಗಿ ಪರಿಗಣಿಸಲು ಹಾಗೂ ಕರ್ನಾಟಕ ಅಬಕಾರಿ 
ಕಾಯಿದೆ ಕಲಂ 34 ರೀತ್ಯಾ ಅಪರಾಧವಾಗಿರುವುದು ಸಾಭೀತಾಗಿರುವುದಿಲ್ಲ. ಆದ ಕಾರಣ ಸದ್ರಿ ಸರಕನ್ನು ಹಾಗೂ 
ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ) ರೀತ್ಯಾ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿ ಕಂಡು 
ಬಂದಿರುವುದಿಲ್ಲ. ಆದುದರಿಂದ ಎರಡನೇ ವಿವದಾಂಶಕ್ಕೆ ನಕಾರತ್ಮಾಕವಾಗಿ ಈ ಪ್ರಾಧಿಕಾರವು ತೀರ್ಮಾನಿಸಬಹುದಾಗಿರುತ್ತದೆ. 

2) ಕೆ.ಎಸ್‌.ಬಿ.ಸಿ.ಎಲ್‌. ಡಿಪೋ, ಮಂಗಳೂರು ಇವರು ಸದ್ರಿ ಬೀರ್‌ ಸರಕನ್ನು ಕರ್ನಾಟಕ ಬ್ರೇವರೀಸ್‌ ಅಂಡ್‌ 
ಡಿಸ್ಪಿಲರೀಸ್‌ ಲಿಮಿಟೆಡ್‌, ಬೆ೦ಗಳೂರು ಇಲ್ಲಿಂದ ಪಡೆದುಕೊಳ್ಳುವ ಬಗ್ಗೆ ಕೆ.ಎಸ್‌.ಬಿ.ಸಿ.ಎಲ್‌/ ಎಂ.ಎನ್‌.ಜಿ/001367/2005ಕ್ಕೆ 
ಒಳಗೊಂಡ ಸರಕು ತಮ್ಮಲ್ಲಿ ಸ್ವೀಕೃತವಾಗಿರುವುದಿಲ್ಲ. ತಮ್ಮ ವರದಿ ಸಂಖ್ಯೆ ದಿನಾ೦ಕ:02.12.2005ರ ಹೇಳಿಕೆಯಲ್ಲಿ ತಿಳಿಸಿದ್ದು, 
ತದನಂತರ ಸದ್ರಿ ಸರಕು ಈ ಪ್ರಾಧಿಕಾರದ ಮಧ್ಯಂತರ ಬಿಡುಗಡೆ ಆದೇಶ ಸಮಸಂಖ್ಯೆ: ದಿನಾಂಕ:15.12.2005ರಂತೆ 
ಬಿಡುಗಡೆಗೊಳಿಸಿದ ಬೀರ್‌ ಸರಕನ್ನು ಡೆಪ್ಕುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ಕಛೇರಿಯಿಂದ ನೀಡಲಾಗಿರುವ ರಹದಾರಿ ಸಂ. ಎಸ್‌ಡಿಕೆ: ಸಿಆರ್‌ಎಂ:01:246596: 2005-06 ದಿನಾ೦ಕ:22.12.2005 ರಂತೆ 
ಕೆ.ಎಸ್‌.ಬಿ.ಸಿ.ಎಲ್‌. ಡಿಪೋ ಮಂಗಳೂರು ಇಲ್ಲಿ ದಿನಾಂಕ:22.12.2005 ರಂದು ಸ್ವೀಕೃತವಾಗಿರುವ ಬಗ್ಗೆ ದಿನಾ೦ಕ:11.06.2008 
ಈ ಪ್ರಾಧಿಕಾರಕ್ಕೆ ವರದಿ ನೀಡಿದ್ದು ಸದ್ರಿ, ಸರಕನ್ನು ಡಿಪೋದಲ್ಲಿ ದಿನಾಂಕ:31.12.2005 ರಂದು ಸ್ವೀಕರಿಸಲಾಗಿ ಮಾರಾಟಕ್ಕೆ 
ಒಳಪಡಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 


೧೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





3) ದಿನಾಂಕ:29.10.2005 ರಂದು ನಡೆದ ಅಪರಾಧ ಸ್ಥಳದಲ್ಲಿ ಜಪ್ತುಪಡಿಸಲಾಗಿರುವ ವಾಹನ ಹಾಗೂ ಬೀರಿನ 
ಸರಕು ಸಂದರ್ಭದಲ್ಲಿ ವಾಹನದ ಉಸ್ತುವಾರಿ ಅಥವಾ ಸರಕು ಸಾಗಾಣಿಕೆ ಉಸ್ತುವಾರಿಯ ಯಾರೊಬ್ಬರು ವ್ಯಕ್ತಿಗಳು 
ಹಾಜರಿಲ್ಲದೇ ಇದ್ದು, ಸದ್ರಿ ವಾಹನವನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ಸಾಗಿಸಲು ಚಾಲಕ ತನ್ನ ಬೇಜವಾಬ್ದಾರಿ ಹಾಗೂ 
ನಿರ್ಲಕ್ಷತೆಯಿಂದ ವಾಹನವನ್ನು ಯಾವುದೇ ಕಾರಣ ತಿಳಿಸದೇ ದಾರಿಯಲ್ಲಿ ಕೋಣಾಜೆ ಪೊಲೀಸ್‌ ಠಾಣೆ ವ್ಯಾಪ್ತಿಯ 
ಸರಹದ್ದಿನಲ್ಲಿ ನಿಲ್ಲಿಸಿ ನಾಪತ್ತೆಯಾಗಿರುವುದರಿಂದ ಹಾಗೂ ಈ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗದೇ ಸರಕು ರವಾನಿಸಿರುವ 
ಬ್ರೇವರಿಯ ಸೇಲ್ಸ್‌ ಮ್ಯಾನೇಜರ್‌ ಹಾಗೂ ಅರ್ಜಿದಾರರಾದ ಶ್ರೀ ಬಿ.ಆರ್‌. ರಾಮಾನುಜಾರ್ಯ, ಬಿನ್‌ ಬಿ.ಎಸ್‌. ರಾಮಚಂದ್ರ, 
ಕೆ.ಬಿ.ಡಿ.ಎಲ್‌. ತುಮಕೂರು ರೋಡ್‌, ನೆಲಮಂಗಲ, ಬೆಂಗಳೂರು ಹಾಗೂ ಬಾಡಿಗೆ ಮೇರೆಗೆ ಸರಕು ಸಾಗಾಣಿಕೆ ಬಗ್ಗೆ ಪಬ್ಲಿಕ್‌ 
ಕ್ಯಾರಿಯರ್‌ ವಾಹನವನ್ನು ಬೀರ್‌ ಸರಕು ಸಾಗಾಣಿಕೆ ಮಾಡಲು ನೀಡಲಾಗಿರುವ ವಾಹನ ಸಂಖ್ಯೆ: ಕೆಎ-19-ಎ-7533 ಇದರ 
ಮಾಲೀಕರಾದ ಶ್ರೀ ಅಬ್ದುಲ್‌ ಶರೀಫ್‌, ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, ಮಾಣಿ, 
ಬಂಟ್ವಾಳ ತಾಲ್ಲೂಕು ಇವರ ಜಿ.ಪಿ.ಎ.ದಾರರಾದ ಶ್ರೀ ಫೈಜರ್‌, ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, 
ಸೂರಿಕುಮೇರು, ಮಾಣಿ, ಬಂಟ್ವಾಳ ತಾಲ್ಲೂಕು ಇವರು ಸದ್ರಿ ಸರಕನ್ನು ಅಕ್ರಮವಾಗಿ ತಮ್ಮ ತಿಳುವಳಿಕೆಯಿಂದಲೇ 
ಸಾಗಿಸಲಾಗಿರುವುದು ಲಭ್ಯವಿರುವ ಸಾಕ್ಲಾಧಾರಗಳಿಂದ ಸಾಭೀತಾಗಿರುವುದಿಲ್ಲ. 

ಮೇಲಿನ ಅಂಶಗಳ ಆಧಾರದಲ್ಲಿ ಸದ್ರಿ ವಾಹನದಲ್ಲಿ ಸಾಗಿಸುತ್ತಿದ್ದ ಬೀರ್‌ ಸರಕು ಕರ್ನಾಟಕ ಅಬಕಾರಿ ಕಾಯಿದೆ 
(ಮಾದಕ ದ್ರವ್ಯಗಳ ಸ್ವಾಧೀನ ಸಾಗಾಣಿಕೆ, ಆಮದು ಹಾಗೂ ರಫ್ತು) ನಿಯಮಗಳು 1967ರ ನಿಯಮ 4, 11 ಹಾಗೂ 12ನೇ 
ನಿಯಮಗಳು ಉಲ್ಲಂಘನೆಯಾಗದೇ ಇರುವುದು ಸ್ಪಷ್ಟವಾಗಿರುವುದರಿ೦ದ ಹಾಗೂ ಬೀರಿನ ಸರಕಿನ ಒಟ್ಟು ಅಬಕಾರಿ ಸುಂಕ 
ಹಾಗೂ ಹೆಚ್ಚುವರಿ ಸುಂಕಗಳನ್ನು ಸರಬರಾಜು ಮಾಡಿರುವ ಬಗ್ಗೆ ಬ್ರೇವೇರಿಯಲ್ಲಿ ಜಮೆ ಪಾವತಿಯಾಗಿರುವುದು ಸ್ಪಷ್ಟವಾಗಿರುವ 
ಕಾರಣ, ಸದ್ರಿ ಸೊತ್ತುಗಳನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲ೦ 43(ಎ) ರೀತ್ಯಾ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಅರ್ಹವಾಗದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲು ತೀರ್ಮಾನಿಸಿ ಈ ಕೆಳಕಂಡ ಆದೇಶ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ 
ಜಿಲ್ಲೆ. ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ನೇ ಕಾಲಂ 43(ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಿಯಮ 43(ಬಿ) ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿದ ಪೊಲೀಸ್‌ ಉಪ ನಿರೀಕ್ಷಕರು, 
ಕೋಣಾಜೆ ಪೊಲೀಸ್‌ ಠಾಣೆ, ಕೋಣಾಜೆ ಇವರ ತಕ್ಷೀರು ಸಂಖ್ಯೆ109/2005 ದಿನಾಂಕ:29.10.2005 ರಲ್ಲಿ 
ಜಪ್ಪುಪಡಿಸಿಕೊಂಡಿರುವ 330 ಎಂ.ಎಲ್‌.ನ 650 ರಟ್ಟಿನ ಪೆಟ್ಟಿಗೆಯಲ್ಲಿರುವ ಒಟ್ಟು 5.148 ಲೀಟರ್‌ ಯು.ಬಿ.ಎಕ್ಸ್‌ ಪೋರ್ಟ್‌ 
ಲ್ಯಾಗರ್‌ ಬೀರ್‌ನ್ನು ಮದ್ಯಂತರ ಬಿಡುಗಡೆ ಮಾಡಲಾಗಿರುವ ಬೀರಿನ ಸರಕು ಅಧಿಕೃತ ಕೆ.ಎಸ್‌.ಬಿ.ಸಿ.ಎಲ್‌. ಡಿಪೋ 
ಮಂಗಳೂರು ಇಲ್ಲಿ ದಿನಾಂಕ:31.12.2005 ರಂದು ಸ್ವೀಕೃತವಾಗಿದ್ದು, ಅಧಿಕೃತ ಮಾರಾಟಕ್ಕೆ ಒಳಪಟ್ಟಿರುವುದರಿಂದ ನಿಯಮ 
43ಎ(2) ರನ್ವಯ ಈ ಪ್ರಾಧಿಕಾರವು ದಿನಾಂಕ:15.12.2005ರ ಆದೇಶದಂತೆ ತಾತ್ಕಾಲಿಕ ನೆಲೆಯಲ್ಲಿ ಶ್ರೀ ಬಿ.ಆರ್‌. 
ರಾಮಾನುಜಾರ್ಯ ಬಿನ್‌ ಬಿ.ಎಸ್‌. ರಾಮಚಂದ್ರ, ಕೆ.ಬಿ.ಡಿ.ಎಲ್‌. ಸೇಲ್ಸ್‌ ಮ್ಯಾನೇಜರ್‌, ನೆಲಮಂಗಲ, ಬೆಂಗಳೂರು ಇವರ 
ಪರವಾಗಿ ಖಾಯಂಗೊಳಿಸಿ ಆದೇಶಿಸಿದೆ. 

ಸಾಗಾಣಿಕೆಗೆ ಬಳಸಿದ ಎಲ್‌.ಪಿ. ಲಾರಿ ಸಂಖ್ಯೆ: ಕೆಎ-19-ಎ-7533 ಇದರ ಆರ್‌.ಸಿ. ಮಾಲೀಕರಾದ ಶ್ರೀ ಅಬ್ದುಲ್‌ 
ಶರೀಫ್‌, ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, ಮಾಣಿ, ಬಂಟ್ನಾಳ ತಾಲ್ಲೂಕು, ಇವರ 
ಜಿ.ಪಿ.ಎ. ದಾರರಾದ ಶ್ರೀ ಫೈಜರ್‌ ಬಿನ್‌ ಅಬ್ದುಲ್‌ ಅಜೀಜ್‌, ವಾಸ: ನೆಲ್ಲಿಮನೆ ಹೌಸ್‌, ಸೂರಿಕುಮೇರು, ಮಾಣಿ, ಬಂಟ್ವಾಳ 
ತಾಲ್ಲೂಕು ಇವರುಗಳ ವಶಕ್ಕೆ ಶಾಶ್ವತವಾಗಿ ಬಿಡುಗಡೆ ಮಾಡಲು ಆದೇಶಿಸಿದೆ. ಆರ್‌.ಸಿ. ಮಾಲೀಕರು ಅಥವಾ ಅವರ ಪರ 
ಜಿ.ಪಿ.ಎ.ದಾರರಾದ ಶ್ರೀ ಫೈಜರ್‌ ಇವರು ಸದ್ರಿ ವಾಹನವನ್ನು ಈ ಆದೇಶ ಹೊರಡಿಸಿದ ದಿನಾ೦ಕ:22.10.2008 ರಿಂದ 60 
ದಿನದೊಳಗೆ ಸೂಕ್ತ ದಾಖಲಾತಿಗಳೊಂದಿಗೆ ಈ ಪ್ರಾಧಿಕಾರದಲ್ಲಿ ಹಾಜರುಪಡಿಸಿ, ಮುಚ್ಚಳಿಕೆ ಹಾಗೂ ಸ್ಪೀಕೃತಿ ಪತ್ರವನ್ನು ಸಲ್ಲಿಸಿ 
ವಾಹನ ಬಿಡುಗಡೆ ಪಡೆಯಲು ಆದೇಶಿಸಿದೆ. ಸದ್ರಿ ಅವಧಿಯಲ್ಲಿ ವಾಹನವನ್ನು ಪಡೆದುಕೊಳ್ಳದಿದ್ದಲ್ಲಿ ವಾಹನದ ಮೌಲ್ಯ 
ಕಡಿಮೆಯಾಗುವ ದೃಷ್ಟಿಯಿಂದ ವಾಹನವನ್ನು ಯಥಾಸ್ಥಿತಿಯಲ್ಲಿ ಬಹಿರಂಗ ಹರಾಜಿಗೆ ಒಳಪಡಿಸಿ, ದಕ್ಕುವ ಗರಿಷ್ಟ ಮೌಲ್ಯಕ್ಕೆ 
ವಾಹನವನ್ನು ವಿಲೇಗೊಳಿಸಿ ಸವಾಲು ಮೊತ್ತವನ್ನು ಭದ್ರತೆ ಠೇವಣಿಯಲ್ಲಿ ಇರಿಸಿಕೊಳ್ಳಲು ಆದೇಶಿಸಿದೆ. ಸದ್ರಿ ವಾಹನವನ್ನು ಈ 
ಪ್ರಾಧಿಕಾರದಿಂದ ನೀಡಲಾಗಿರುವ 60 ದಿನಗಳ ಅವಧಿಯಲ್ಲಿ ವಾಹನ ಬಿಡುಗಡೆ ಪಡೆದುಕೊಳ್ಳಲು ಆರ್‌.ಸಿ. ಮಾಲೀಕರ 
ಜವಾಬ್ದಾರಿ ಹಾಗೂ ಹೊಣೆಯಾಗಿರುತ್ತದೆ. 

ಅರ್ಜಿದಾರರಾದ ಶ್ರೀ ಬಿ.ಆರ್‌. ರಾಮಾನುಜಾರ್ಯ, ಬಿನ್‌ ಬಿ.ಎಸ್‌. ರಾಮಚಂದ್ರ, ಕೆ.ಬಿ.ಡಿ.ಎಲ್‌. ಸೇಲ್ಸ್‌ 
ಮ್ಯಾನೇಜರ್‌, ನೆಲಮಂಗಲ, ಬೆಂಗಳೂರು ಇವರು ಪ್ರಾಧಿಕಾರಕ್ಕೆ ನೀಡಲಾಗಿರುವ ದಿ: ಲಕ್ಷ್ಮೀ ವಿಳಾಸ್‌ ಬ್ಯಾಂಕ್‌ ಲಿಮಿಟೆಡ್‌, 
ಗಾಂಧಿನಗರ, ಬೆ೦ಗಳೂರು ಶಾಖೆ ಇವರ ಬ್ಯಾಂಕ್‌ ಗ್ಯಾರೆಂಟಿ ಸಂಖ್ಯೆ: 37/2005/ ದಿನಾ೦ಕ:16.12.2005 ಹಾಗೂ ನವೀಕರಣ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೮೭ 





ಅವಧಿ ದಿನಾಂಕ:14.12.2008ರ ಭದ್ರತೆ ಮೊತ್ತ ರೂ.2,74,512/-ರ ಬ್ಯಾಂಕ್‌ ಭದ್ರತಾ ಪತ್ರವನ್ನು ಬೇಡಿಕೆ ಇಲ್ಲವೆಂದು 
ಷರಾದೊಂದಿಗೆ ರದ್ದುಗೊಳಿಸಿ ಹಿಂತಿರುಗಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:22.10.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ನೂರ್‌ ಮಹಮ್ಮದ್‌ ಹುಸೇನ್‌, 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅನುಬಂಧ- | 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾ.ಸಾ-1 : ಶ್ರೀ ಎಸ್‌.ಎಫ್‌. ಲೋಹಾರ್‌, ಪೊಲೀಸ್‌ ಉಪ ನಿರೀಕ್ಷಕರು, ವಿಟ್ಲ ಪೊಲೀಸ್‌ ಠಾಣೆ, ವಿಟ್ಟ. 
ಪ್ರಾ.ಸಾ-2 : ಶ್ರೀ ಹರೀಶ್‌ ಕುಮಾರ್‌, ಅಬಕಾರಿ ರಕ್ಷಕ ಜ್ಯಾರಿ ಮತ್ತು ತನಿಖೆ ಮಂಗಳೂರು ದಕ್ಷಿಣ. 
ಪ್ರಾ.ಸಾ-3 : ಶ್ರೀ ಕೃಷ್ಣ ನಾಯಕ್‌, ಅಬಕಾರಿ ಉಪ ನಿರೀಕ್ಷಕರು, ಜ್ಯಾರಿ ಮತ್ತು ತನಿಖೆ, ಸುಳ್ಯ 


ಅನುಬಂಧ-॥ 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು 
ನಿಶಾನೆ ಪಿ-1 : ಪ್ರಕರಣಕ್ಕೆ ಸಂಬಂಧಿಸಿ ದೂರಿನ ಜೆರಾಕ್ಸ್‌ ಪ್ರತಿ 
ನಿಶಾನೆ ಪಿ-2 : ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ-3 : ಮಹಜರು ಪ್ರತಿ 
ನಿಶಾನೆ ಪಿ-4 : ಅಧಿಕೃತ ಅಧಿಕಾರಿಯವರಿಗೆ ಸಲ್ಲಿಸಿದ ವರದಿ 
ನಿಶಾನೆ ಪಿ-5 : ರಸಾಯನಿಕ ಕೆಮಿಕಲ್‌ ವರದಿ 
ನಿಶಾನೆ ಪಿ-6 : ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ 
ಅನುಬಂಧ-1॥ 


ಫಿರ್ಯಾದುದಾರರ ಪರ ಅರ್ಜಿದಾರರು ಸಲ್ಲಿಸಿದ ದಾಖಲಾತಿಗಳು: 

1) ಅಬಕಾರಿ ಉಪ ಅಧೀಕ್ಷಕರು, ಮಂಗಳೂರು ಉಪವಿಭಾಗ, ಮಂಗಳೂರು ಇವರು ಡಿಸ್ಪಿಲರಿಗೆ ಭೇಟಿ ನೀಡಿ ತನಿಖೆ 
ನಡೆಸಿದ ವರದಿ ಸಂಖ್ಯೆ ಸಿಆರ್‌ಎಂ:49:2005-06 ದಿನಾ೦ಕ:13.12.2005. 

2) ಅಬಕಾರಿ ಅಧೀಕ್ಷಕರು, ಮೆ: ಕರ್ನಾಟಕ ಬ್ರೆವರೀಸ್‌ ಮತ್ತು ಡಿಸ್ಟಿಲರಿ, ನೆಲಮಂಗಲ ಬೆಂಗಳೂರು ಇವರ ಹೇಳಿಕೆ 
ಪತ್ರ ದಿನಾ೦ಕ:21.11.2005. 

3) ಮೆ: ಕರ್ನಾಟಕ ಬ್ರೆವರೀಸ್‌ ಮತ್ತು ಡಿಸ್ಟಿಲರೀಸ್‌ನ ವ್ಯವಸ್ಥಾಪಕರ ಪರವಾಗಿ ಮಾರಾಟದ ಮೇಲ್ವಿಚಾರಕರ ಹೇಳಿಕೆ 
ಪತ್ರ ದಿನಾ೦ಕ:21.11.2005. 

4) ಕರ್ನಾಟಕ ಪಾನೀಯ ನಿಗಮ ನಿಯಮಿತ ಕೇಂದ ಕಛೇರಿ, ಬೆಂಗಳೂರು ಇವರು ನೀಡಿರುವ ಸರಕು ಸರಬರಾಜು 
ಅನುಮತಿ ಪತ್ರ ಸಂಖ್ಯೆ: ಕೆ.ಎಸ್‌.ಬಿ.ಸಿ.ಎಲ್‌./ ಎ೦ಎನ್‌ಜಿ/ 001367 ದಿನಾ೦ಕ:25.10.2005. 

5) ರಹದಾರಿ ಪತ್ರ ಸಂಖ್ಯೆ: ಇಎಕ್ಸ್‌ಇ/ ಬಿಆರ್‌ವೈ/ ಕೆ.ಬಿ.ಡಿ.ಎಲ್‌./5153/805480/ 2005-06 
ದಿನಾಂಕ:26.10.2005/ ಭಾಗ-1ರ ನಕಲು ಪ್ರತಿ ಅದರ ಸಾಗಾಣಿಕೆ ಅವಧಿಯು 29.10.2005 ದಿನಾಂಕದವರೆಗಿದ್ದು ರಹದಾರಿ 
ಊರ್ಜಿತದಲ್ಲಿರುತ್ತದೆ. 

6) ಕ್ರಮಸಂಖ್ಯೆ: 4ರ ರಹದಾರಿಗೆ ಸಂಬಂಧಿಸಿ ಸರಕು ಸರಬರಾಜು ಪಟ್ಟಿ (ಇನ್‌ವಾಯ್ಸ್‌) ಸಂಖ್ಯೆ:11846 
ದಿನಾಂಕ:26.10.2005. 

7) ದಿನಾಂಕ:26.10.2005 ರಂದು ಮೆ: ಕರ್ನಾಟಕ ಬ್ರೆವರೀಸ್‌ ಮತ್ತು ಡಿಸ್ಸಿಲರೀಸ್‌ ನಿಯಮಿತ ಇಲ್ಲಿಂದ ರಹದಾರಿ 
ಮೂಲಕ ಸರಬರಾಜಾದ ಬೀರ್‌ಗೆ ಸಂಬಂಧಿಸಿ ಸರ್ಕಾರಕ್ಕೆ ಜಮೆ ಮಾಡಿಕೊಂಡಿರುವ ಅಬಕಾರಿ ಸುಂಕ ರೂ.22,126/- 
ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕ ರೂ.1,10,880/- ಮಾಹಿತಿ ಇರುವ ತಃಖ್ತೆ (ಕ್ರಮ ಸ೦.5153ರಲ್ಲಿ ಜಮೆಯಾಗಿರುತ್ತದೆ) 

8) ವಾಹನವನ್ನು ಬ್ರೆವರಿಯಿಂದ ಹೊರಗೆ ಕಳುಹಿಸಿದ ಬಗ್ಗೆ ಗೇಟ್‌ ಪಾಸ್‌. 

9) ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಮಂಗಳೂರು ಘಟಕದ ವ್ಯವಸ್ಥಾಪಕರ ಹೇಳಿಕೆ ಪತ್ರ 
ದಿನಾಂಕ:02.12.2005. 

10) ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನ ನೊಂದಾಣಿ ಸಂಖ್ಯೆ: ಕೆಎ-19-ಎ-7533ರ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ. 

ನೂರ್‌ ಮಹಮ್ಮದ್‌ ಹುಸೇನ್‌, 
ಪಿ.ಆರ್‌.1271 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





INFRASTRUCTURE DEVELOPMENT DEPARTMENT 
PPP Cell 
Vikasa Soudha, Bangalore. 
Notification No: IDD/20//1TS/2007, Dated:3rd January, 2009 

Subject: Panel of Transaction Advisers for PPP projects in Karnataka. 

1. The Government of India has adopted a policy to facilitate private investment in infrastructure & 
has created an enabling environment for private investment in Infrastructure through the country. 

2. Government of Karnataka, through its agencies is implementing infrastructure projects on 
Public Private Partnership (PPP) model under the New Infrastructure Policy -2007 in the 10 sectors as 
mandated in Infrastructure Policy viz. Agri-Infrastructure, Education, Energy, Healthcare, Industrial 
Infrastructure, Irrigation, Public Markets, Tourism, Transportation & Logistics and Urban and Municipal 
Infrastructure in addition to other sectors. 

3. Implementation of this policy will require a capacity to determine the suitability and feasibility of 
PPP transactions and to implement agreed transactions. Implementation of this policy will require that the 
departments/agencies concerned at Govt, Semi Govt, Local and Municipal Government level have access 
to appropriate advisory support for the implementation of PPP transactions. 

4. Accordingly, Government of Karnataka has finalised a panel of pre-qualified Transaction 
Advisers to assist the agencies concerned with identifying and retaining transaction advisers. The list of 
panel of Transaction Advisers and their contact details is at Annexture- | & Annexture- ||. 

5. This panel could be utilized by all sponsoring authorities including Govt, Semi Govt, Local and 
Municipal Government to appoint advisors for facilitating selection of concessionaire for specific PPP 
projects. 

6. Panel members have skills and experience to provide both commercial/financial and legal 
services in support of PPP transactions. However, it is advisable to procure financial, legal and technical 
expertise separately in the case of large projects such as port development or airport development 
projects where the project cost is very high. 

7. The firms/ consortia on the Panel have already been assessed as capable of providing 
transaction management services. Subsequent appointment by the sponsoring authority should be on the 
basis of a financial proposal, against a defined scope of work. 

8. Firms/ consortia on the panel will contract directly with the agencies concerned for provision of 
transaction management services. IDD should however, be kept informed on the use being made of the 
panel and the performance of panel members. A final report after completion of the transaction manager's 
assignment may be provided to this Department. 

9. The empanelment is subject to the condition that there will not be any change in the structure/ 
constitution of the consortia during the validity of the panel from that indicated in the bids /applications for 
empanelment of the Transaction Advisers. This may be verified by the agency concerned at the time of 
inviting financial bids for individual transactions. 

10. The panel under Annexture -| is valid for a period of two years from the date of issue of this 
communication. The panel under Annexture -|| is valid for a period as mentioned by GOI. During this 
period IDD, GOK/DEA, ಅಲಿ| may review, modify, delete or add to the panel from time to time or remove 
firms from the panel if it concludes that they are not capable of providing the required services in a 
professional manner or add new firms, after due diligence respectively for the panels at Annexure -| & 
Annexure -||. Any information on change to panel membership will be made available. 

11. This issues with the approval of the Minister for Tourism & Infrastructure Development, Gok. 

D.S. Vishwanath 
Director, 
Infrastructure Development Department. 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ 


೧೨೮೯ 





‘LIST OF THE MEMBERS OF TRANSACTION ADVISORSY PANEL FOR PPP PROJECTS IN 


Annexure-l (Category-A) 


KARNATAKA: 







































































Sl. For Firm Address Contact No.s/e-mail | Contact person 
No. handling (M/s) (Mr/Mrs) 
the projects 
of cost 
(Rs. In 
Crores) 
1. KSIIDC-IL&FS (JV) |4th Floor, East Wing, |080 4034 3302 Saibal K De 
Project Development |Khanija Bhavan, saibal.de@ilfsindia.c |Director in Charge 
Company Ltd (KIPDC) #49, Racecourse |om 
Road, 
Bangalore-01. 
2. Karnataka Enterprises |1/1, Thimmaiah |+080-22372712 Sridhar Srinivasan 
Solution Ltd., Consortium | Road, ganeshsrinie6ee@yah |CEO, KESL 
(WV) of IL & FS, Mumbai (50 Bhavan, 00.co.in 
Up to 50 with KSFC Bangalore-560 052. 
3. ICRA Management 1105, Kailash |098404 62556 Ananda 
Consulting Services |Building, 11 th floor, |+91 1214 4545800 Madhavan 
Limited, with Foxmandel |26 Kasturaba Head- Urban 
Little firm (Legal) Ghandhi Marg, Sector & 
New Delhi-110 001 Infrastructure 
Finance 
4. KPMG Advisory Services |KPMG, Block no-4B, |0124- 307 4000 Manish Sharma 
Pvt Ltd., (KASPL) DLF Corporate park, |+91 981055 0851 
For Tax; M/s BSR & co., |DLF city, Phase-lll, mrsharma@kpmg.co 
Legal Consortium | Gurgaon, Haryana- |m 
member; M/s Hemant |122 002 
Sahai Associates, 
New Delhi 
5. Voyants solution Pvt Ltd., |C-011B, 1st Floor, |+09810422369 Jasveer Singh 
Supermart-1, DLF |0124/4018652-53, 
Innovest Advisory | Phase-4, Gurgaon- |0124/4082655-57 
Services Pvt Ltd., 122002. jasveer@voyants.in 
Link Legal C-21B, 2nd Floor, 
Supermart-1, DLF 
Phase-4, Gurgaon- 
122002 
E-2, Defense Colony, 
New Delhi-110024 
6. Infrastructure Infra House, 39, 080-23613014/15 D.T.V.Raghu 
Development Corporation |5th Cross, RMV |raghu@idfc.com Ramaswamy 
(Karnataka) Ltd., Exitn., Chief Operations 
Sadashivnagar, officer 
Bangalore— 80. 
7. Darashaw & Company |8/2, Unique Sterling |+098410 75703 K.Vyjanthi 
Pvt Ltd, Apartments, 044- Head- Southern 
Association with |3rd Cross Street, 28267910/28235951 |Region 
Dr.N.A.Charanthimath , [Sterling Road, |-53 consultancy 
CA, Hubli (Legal) Nungambakkam, k- Divison 
Chennai-600 034. vyjayanthi@darasha 
W.CoMm 























122002. 


tushar.pande esb 








೧೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪಿಲ್‌ ೨೩, ೨೦೦೯ ಭಾಗ-೩ 
Sl. For Firm Address Contact No.s/e-mail | Contact person 
No. handling (M/s) (Mr/Mrs) 

the projects 
of cost 
(Rs. In 
Crores) 
8. SREl Infrastructure |Hi Tech Chambers, |+098300 10204 Subrata Ghosh 
Finance Ltd., 6th Floor, 84/1B, +033 3987 3842 Advisor — 
with IFCI , Delhi & in |Topsia Road (South) |reach subrata@srei. |Infrastructure 
association with Fox Kolkata-700046 com Advisory 
Mandel & associates for 
Legal. 
9. YES BANK LTD., 7th Floor, Tower-B, |+919810706748 Tushar Pandey 
Building 8, DLF |+124- Executive Vice 
Cyber City, Gurgaun- |2560139/4147193 President & 


Country Head, 















































Haryana ank.in strategic Initiatives 
& advisory 
Government, Yes 
Bank Ltd 
Centralised 
Business 
Processes 
‘LIST OF THE MEMBERS OF TRANSACTION ADVISORSY PANEL FOR PPP PROJECTS IN 
KARNATAKA’ Annexure-l 
(Category -B) 
Sl. For Firm Address Contact No.s/e-mail | Contact person 
No. handling (M/s) (Mr/Mrs) 
the projects 
of cost 
(Rs. In 
Crores) 
1. KSIIDC-IL&FS (WV) | 4th Floor, East| 080 4034 3302 Saibal K 
Project Development | Wing, saibal.de@ilfsindia. | De 
Company Ltd (KIPDC) Khanija Bhavan, com Director in 
#49, Racecourse Charge 
Road, 
Bangalore-01. 
2. Karnataka Enterprises | 1/1, Thimmaiah +080- Sridhar 
Solution Ltd., | Road, 22372712 Srinivasan 
Consortium (JV) of IL & | KSFC Bhavan, ganeshsrinie6e@y CEO, 
FS, Mumbai with KSFC Bangalore-560 052. ahoo.co.in KESL 
3. ICRA Management | 1105, Kailash | 098404 62556 Ananda 
Consulting Services | Building, 11 th floor, +91 1214 4545800 | Madhavan 
Up to 250 Limited, with Foxmandel | 26 Kasturaba Head- Urban 
Little firm (Legal) Ghandhi Marg, Sector & 
New Delhi-110 001 Infrastructure 
Finance 
4. KPMG Advisory | KPMG, Block no-4B, | 0124-307 4000 Manish 
Services Pvt Ltd., | DLF Corporate park, +91 981055 0851 Sharma 
(KASPL) DLF city, Phase-lll, mrsharma@kpmg.c 
For Tax; M/s BSR & co., | Gurgaon, Haryana- | om 
Legal Consortium | 122 002 
member; M/s Hemant 
Sahai Associates, 
New Delhi 











ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೯೧ 


Sl. 
No. 


(Rs. In Crores) 


For Firm Address Contact No.s/e-mail | Contact person 
handling (M/s) (Mr/Mrs) 
the projects 
of cost 











Voyants solution Pvt | C-011B, 1st Floor, +09810422369 Jasveer 
Ltd., Supermart-1, DLF | 0124/4018652-53, Singh 

Phase-4, Gurgaon- | 0124/4082655-57 
Innovest Advisory | 122002. jasveer@voyants.in 
Services Pvt Ltd., C-21B, 2nd Floor, 
Supermart-1, DLF 
Phase-4, Gurgaon- 
122002 

E-2, Defense 
Colony, New Delhi- 
110024 


Link Legal 




















Note: 


Empanelled firms shall make available (with CVs) the requisite number of team members (at TA 
role, financial & commercial advice & legal advisory role) while submitting the RFP for the specific 
project, which they would be bidding. 

The firms not having local presence & local personnel, shall establish a local office in the project 
site/Bangalore within 60 days of issue of the order; the inability to do so shall be deemed as a 
disqualification. They shall engage local personnel in the project preferably at key level. Team 
members preferably at key level, shall have knowledge of local language. 

If a firm is member of more than one consortium, then bids should be applied from one of those 
consortiums. While submitting the response to RFP for specific project, a firm, who is a co- 
member of more than one consortium, shall provide an undertaking/certificate (accompanying the 
proposal) to the extent that, the firm would like to submit proposal for the particular project/work in 
combination with the leader/co-member of the consortium with whom the proposal is being 
submitted. 

This empanelment is valid for a period of 2 years (Two) & the composition of the consortium 
cannot be changed during that period. 


List of Panel of Transaction Advisers (Panel members), DEA, MOF, GOI 
Annexure-ll 





Sl. 
No. 


Name of the Transaction Address Contact No.s/ Contact person 
Adviser e-mail 





Abacus Legal Group, India | B-226, 1st Floor, Greater | (011) 2923 4030/ | Shri Akshoy Rekhi 
Consortium partner: Kailash- 2923 4092/ 98110 43477 
Clayton Utz., Australia 1, New Delhi-110 048 2923 6522 
abacus@del2.vsnl.n 
et.in 











CRISIL Infrastructure | CRISIL Limited, 121-122, Mr. Sameer Gupta, 
Advisory, CRISIL House, Andheri- | (011) 52405194 Head- CRISIL 
India; Kurla Road, Andheri (East), Infrastructure 
Consortium partners: Mumbai- 400093 Advisory 

Verulam Consultants 91 9350491051 
Private Limited, India; 
Amarchand &Mangaldas 
and Suresh A. Shroff & Co., 
India and Devesh K Shah & 
Co., India 



































೧೨೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 
Sl. | Name of the Transaction Address Contact No.s/ Contact person 
No. Adviser e-mail 
3. Deloitte Touche Tohmatsu | Hansalya, Barakhamba | 011 2331 5256 Mr. Kamlesh Mittal 
India Road, 2331 3543 09811156820 
Private Limited, India; New Delhi-110 001 2331 5437 
Consortium partners: kamleshmittal@delo 
Deloitte & Touche LLP, UK itte.co 
and Hemant Sahai 
Associates, India 

4. | Ernst & Young Private U&l, Plot No.47, Sector 32 0124 4644175 Mr. Kuljit Singh, 
Limited,India Institutional Area, Gurgaon 0124 4644050 Partner, Lead 
Consortium partners: 122001 Kuljit.Singh@in.ey.c | Advisory Services, 
Amarchand & Mangaldas Regd. Office: 22,Camac om Ernst & Young Private 
and Street, Limited, 
Suresh A. Shroff & Co Block C, 3rd Floor, Kolkatta- 98104 01207 

700016 

5. Feedback Ventures Private | Feedback House, 7, Local (011) 42007508 Mr. Akhileshwar 
Limited, India; Shopping Centre, akhileshwar@feedb | Sahay, 
Consortium partners: Panchsheel ackvent President, 
Delhi Metro Rail Park, New Delhi-110 017 ures.com Government & 
Corporation Multilateral Advisory 
(DMRC), India and Services 
Bankworld Inc., USA and (GMAS) 
Hemant Sahai Associates, 
India 

6. | Grant Thornton UK LLP, Grant Thornton House, 0044(0)870 324 Mr. Glenn Stone 
London, Melton 2282 0870 324 2282 
Consortium partners: Street, Euston Square, (Telefax) 
U.K. Grant Thornton India London, Glenn.stone@gtuk.c | Mr. Amit Jain, Senior 
Private Limited, India and NW1 2EP, United Kingdom om Vice President, 
Amarchand Mangaldas & Government and 
Suresh A Shroff & Co., Infrastructure 
India. Advisory, Grant 

Thornton, India 
98717 44 226 

7. | Infrastructure Development | ITC Centre, 3rd Floor, 760, 044 2855 9440 Mr. Cherian Thomas, 
Finance Company (IDFC) Anna 044 2854 7597(F) Senior 
Limited, India; Salai, Chennai-600 002 info@idfc.com Director - Advisory 
Consortium partners: cherian@idfc.com Services 
Infrastructure Development (011) 46006111 
Corporation (Karnataka) 
Limited (iDeCK), India and 
Singhania & Partners, India 

8. | Infrastructure Leasing and Infrastructure Leasing and 011 4130 6726/27 Mr. Prasanna 
Financial Services (IL&FS), | Financial Services Limited, prasanna.srinivasan | Srinivasan, Sr. Vice 
India; Consortium Regd Office: IL&FS Financial | @ilfsindia.com President, 
partners: Centre, C-22, G Block, 98110 66728 
IL&FS Infrastructure Bandra 
Development Corporation, Kurla Complex, Bandra East, 
India; IL&FS Education and | Mumbai-400051 
Technology Services, India; 
Amarchand and Mangaldas 
& Suresh A. Shroff & Co. 
and Junnarkar & 
Associates, India 





















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೯೩ 
Sl. | Name of the Transaction Address Contact No.s/ Contact person 
No. Adviser e-mail 
9. | International Finance 50M, Niti Marg (Gate No.3) (011) 4111 1018/ Mr. Vipul Bhagat, 

Corporation Chankyapuri, 1000 Manager, 
New Delhi-110021 011) 4111 1001/ 02 | Infrastructure 
(Fax) Advisory, South 
vbhagat@ifc.org 
10. | Pricewaterhouse Coopers Pricewaterhouse Coopers 0124 4620557 Mr. Vishwas Udgirkar, 
Private Limited, India; Private Limited, Building 01244620000 Associate 
Consortium partners: 8, 7th (Board) Director 
AY.Chitale & Associates, & 8th Floor, Tower B, DLF 0124 4620620 (fax) 
India Cybercity, Gurgaon-122 002. | vishwas.udgirkar@ 
and Singhania & Partners, Regd office: Plot No.Y-14, in.pwc.com 
India Block 
EP, Sector V, Salt Lake 
Electronics Complex, 
Bidhannagar, 
Kolkata-700 091 
11. | RITES Limited, India Regd Office: New Delhi 0124 2571666/ 0124 | Mr. S.K. Seth, Group 
Consortium partner: Suri House, 2818170 General 
& Company Law Firm, 27, Barakhama Road, New 0124 2571630 / Manager 
India Delhi 0124 2571660 (F) (Privatisation and 
Corporate Office: Plot No.1, skseth@rites.co.in Concession) 
Sector 29, Gurgaon 122001 info@rites.co.in 

NOTE: 

1. There may be potential conflict of interest in case of panel members such as IL&FS and IDFC 
Limited are selected as the Transaction adviser for a project for which they could be potential 
bidders. It is, therefore, recommended that the state governments/ local governments appointing 
the transaction advisors should take an undertaking from the selected consortia that they/ their 
affiliates will not bid for the same projects. 

2. There may be potential conflict of interest in case the agencies with CRISIL consortia are 


selected as the Transaction Adviser for a project, where CRISIL is also required to rate the 


proposed PPP project. 


A guide for the Departments / Sponsoring Authorities to use the Panel of 
Transaction Advisors for PPP projects in Karnataka 
TABLE OF CONTENTS 


DISCLAIMER 
1. INTRODUCTION 
2. ROLE OF THE PANEL 


3. STEP-BY-STEP GUIDE 
4. CONTACT INFORMATION 
LIST OF THE PANEL MEMBERS 


ANNEXURE-l 
CATEGORY -A 
CATEGORY -B 

ANNEXURE-lI 


೧೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 
DISCLAIMER 
The panel of pre-qualified Transaction advisors is neither exhaustive nor conclusive. 





Infrastructure Development Department of Government of Karnataka reserves the rights to review, 
modify, delete or add to the panel from time to time. The empanelment of Transaction Advisers by the 
Department of Infrastructure Development Government of Karnataka is only an enabling provision. The 
line ministries and other project authorities can appoint Transaction Advisors by either seeking a financial 
bid from the pre-qualified Transaction Advisors empanelled by Infrastructure Development Department of 
Government of Karnataka & Department of Economic Affairs or after following the process of evaluation 
of qualifications and financial bid of the applicants. Furthermore, appointment of Transaction Advisors 
from this panel or otherwise, has no linkage to the Viability Gap Funding or the proposed India 
Infrastructure Project Development Fund of the Government of India. 

Infrastructure Development Department of Government of Karnataka & Department of Economic 
Affairs, Ministry of Finance, Government of India expressly disclaims any and all warranties, express or 
implied, with respect to the service or any materials and products provided by the transaction advisers. In 
no event shall Infrastructure Development Department of Government of Karnataka & Department of 
Economic Affairs, Ministry of Finance, Government of India be liable for any direct, indirect, incidental, 
punitive, or consequential damages of any kind whatsoever with respect to the service, provided by the 
transaction advisers. 

1 Introduction 

1.1 The Government of Karnataka has announced its intention to create an enabling environment 
for private investment in infrastructure. The Government of Karnataka has brought out a New 
Infrastructure Policy --2007 towards this. In accordance with the Government of India schemes for 
financial support to Public Private Partnerships (PPPs) where there is a gap between revenues, which 
can be raised from user charges and the funds required. Government of Karnataka would also make 
appropriate funding option as per the criticality of the project available. 

1.2 Implementation of this policy will require that the departments/agencies concerned at Govt, 
Semi Govt, Local and Municipal Government level have access to appropriate advisory support for the 
implementation of PPP transactions. 

1.3 There has been a demand for assistance in short-listing transaction advisers/consultants to 
eliminate delays in creation of shelf of projects and to prevent hiring of transaction advisors/consultants on 
nomination basis. 

1.4 The Government of India has established a panel of pre-qualified 11 Transaction Advisers, 
now onwards referred as Annexure-ll. In addition to this, IDD, Government of Karnataka, to bring in more 
operators to speed up the process of infrastructure development has pre qualified a panel of 9 
Transaction Advisers, hereinafter referred 10 Annexure-l 
The Panel has the following characteristics: 

* The Government has pre-qualified those firms who it has assessed are the most suitable for 
providing this advice. 
* IDD, Government of Karnataka has pre qualified the panel members, (Annexure-l) under 2 
categories namely, A & B. 

Category -A- for Projects of cost up to Rs. 50 Crores 

Category -8- for Projects of cost up to Rs. 250 Crores 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೯೫ 





* This Panel is available to all Govt, Semi Govt and Local, municipal governments who are 
undertaking or intending to undertake PPP transactions. However, it is advisable to procure financial, 
legal and technical expertise separately in the case of large projects. 

* Panel members have skills and experience to provide both commercial/financial and legal services 
in support of PPP transactions. The possible scope of such services is described in Section 3. Where 
specialist technical advice related to the sector concerned is required, this should be separately 
procured. The Panel members at (Annexure-l) may be used for preparation of pre-feasibility reports, 
technical report, etc., as prelude to the transactions for forward with mutual consensus. 

* Panel applicants have already been assessed as capable of providing transaction management 
services in respective categories. Subsequent appointment by the Govt, Semi-Govt and Local, 
municipal government agencies should be on the basis of a financial proposal, against a defined 
scope of work. 

* Firms/ Consortia on the Panel will contract directly with the Sponsoring Authorities concerned for 
provision of transaction management services. IDD &DEA should however be kept informed on the 
use being made of the Panel, and the performance of Panel members. 

* The transactions may arise in urban waste management, water, public transport, highways, 
education and health. However, use of the Panel is not restricted to these sectors 

1.5 This Users’ guide describes the processes and the tasks involved in appointing a transaction 
adviser for a PPP transaction using the Panel. Projects may be implemented by Government 
Departments (Semi-Govt, Local and Municipal Government Agencies), Project Units, or Agencies. These 
are collectively referred to as Sponsoring Authorities in this document. 

2. Role of the Panel 
2.1 The Panel is intended to: 
* streamline the tendering process for the engagement of transaction advisers for PPPs; 
* enable fast access to firms that have been pre-qualified against relevant criteria; and 
* ensure transparency and accountability through clear definition of the processes and the role and 
responsibilities of the agencies and the private sector. 

2.2 All Govt, SemiGovt and Local, municipal governments agencies may access the Panel for the 
purpose of procuring transaction advisers for PPP projects. 

2.3 Where Sponsoring Authorities are seeking a quote from a Panel member, the Sponsoring 
Authority concerned should directly approach those members. A full listing of Panel members and their 
contact details is provided in section 4, as Annexure- | & Ill. 

2.4 The GOK Panel is valid for a period of two years from the date of notification and the GOI 
panel is valid for the period as mentioned by GOI. During this period, Infrastructure Development 
Department of Government of Karnataka &Department of Economic Affairs (DEA) may remove firms from 
the panel if it concludes that they have not demonstrated adequate capability of providing the required 
services in a professional manner or add new firms, after due diligence. Any information on change to 
panel membership will be made available through IDD s GOK website: www.idd.kar.nic.in & DEA's 
website- www.pppinindia.com. 

3. Step-by-step guide 

3. 1 Figure- 1 provides a summary of the steps that Sponsoring Authorities need to take in 
determining whether the panel is applicable to their requirements, and (if it is applicable) in appointing 
panel members to act as transaction adviser. 


೧೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





Figure 1: Summary of steps in using panel consultants: 
Confirm proposed 
Project is eligible (Step-1) 











Develop specific terms of 
reference for the 
assignment (Step-2) 








Determine which panel 
members to approach(Step-3) 








Seek financial quote from 
panel members (Step-4) 








Evaluate proposals from 
panel members (Step-5) 








Sign contract for provision 
of transaction services with 
selected panel member (Step-6) 








Establish a local office & Service 
commences (Step-7) 








Evaluate and report 
Performance IDD/DEA on 
performance of selected 
panel member (Step-8) 











3.2 These steps are detailed below. 
Step 1 
3.3 Ensure the project meets the eligibility criteria 

3.3.1 The Panel has been developed to provide pre-qualified transaction advisers for small to 
medium size PPP projects. The first step is to confirm that the project under consideration is a small to 
medium size PPP project. 

3.3.2 The panel should not generally be used for projects with a capital cost exceeding around 
Rs. 250 crore (Rs. 2.5 billion). If the projected capital costs exceed that level, the panel is unlikely to be 
appropriate. The panel has sought integrated offers to provide both commercial/financial and legal advice. 
Larger projects will often use separate commercial/financial and legal advisers. 

3.3.3 The Panel should be used for PPP projects. Broadly defined, a Project is based on a 
contract or concession agreement between a Government or statutory entity and a private sector 
company for delivering a service on payment of user charges. 

3.3.4 Prior to using the Panel, the agency should confirm that the project under consideration 
meets the following conditions: 

* A substantial capital investment (but not exceeding around Rs. 250 crore) in infrastructure will be 
required, to provide the services required under the project; 

* Government facilitation is required, whether in purchasing the output, other direct financial support 
to the project's viability, or supporting inputs (such as land acquisition); and 

* The concessionaire will be required to finance the project, and recover the capital costs over time, 
through user charges/annuities. Typical concession period is likely to be 7 to 30 years, and in some 
cases longer. A contract where the contractor receives payment for the capital cost at an earlier stage 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೯೭ 





(such as on successful commissioning) and not based on life-cycle costs that include maintenance for 
the period, is not eligible. 

The reason for limiting the Panel to projects of this kind is that they raise distinctive problems in 
their execution. The Panel of advisers has been selected on the basis of their capability to advise on 
projects of this kind, and their experience in doing so. 

Step 2 
3.4 Develop specific terms of reference for the assignment 

3.4.1 The panel is intended as a source of advisers to assist with implementation of a transaction. 
However, the panel members at (Annexure-l) may be used for preparation of pre-feasibility reports, 
technical report, etc., as prelude to the transactions for forward with mutual consensus. 

3.4.2 The terms of reference for the assignment should relate to the successful execution of a 
PPP transaction. 

3.4.3 There are many different stages at which the transaction adviser could become involved, 
and many different ways of allocating the tasks between the Sponsoring Authority and the transaction 
adviser. The transaction adviser needs to understand clearly what tasks they will undertake and what 
resources they will require, in order to provide a financial offer for undertaking the transaction. The terms 
of reference should therefore set out both what needs to be done, and the supporting inputs that will be 
provided by the Sponsoring Authority (or other advisers) and the role that the transaction adviser needs to 
play. 

3.4.4 An indicative list of tasks that could be considered in developing the terms of reference 
includes: 

* The IDD, GOK empanelled list (Annexure-l) may also be used for preparation of pre-feasibility 
reports, technical report, etc including project concept note based on the firms capabilities in the 
sector concerned; 

* Interaction with the market, or conduct of formal market soundings, to confirm decisions on scope, 
timing and packaging of the transaction; 

* Preparation of bid documents including but not limited to the Request for Proposals and the Contract 
for Services (Concession Agreement); 

* Preparation of supporting information to assist bidders in preparation of their bid, and where relevant 
creation of a data base and management of access to the data base; 

* Support to communication with the market and interaction with the market, including managing and 
responding to requests for clarification; 

* Preparation of an evaluation plan, assistance with evaluation and preparation of evaluation reports; 

* Assistance in negotiation with one or more parties prior to contract award; 

* Monitoring and advice on bidder performance against any conditions precedent to financial close; 
and 

* Management of other advisory inputs, and overall management of the transaction team, to ensure a 
successful conclusion 

3.4.5 Panel members have been selected on the basis of their capability and experience in 
discharging a lead role in transactions and providing commercial, financial and legal advice. Where 
technical advice is required, the technical advisers should be procured separately. The terms of reference 
should not include any tasks (such as detailed design of the technical specifications), which need to be 
undertaken by technical specialists. Generally this task is left to the contracted private party. 


೧೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





Step 3 
3.5 Determine which panel member to approach 

3.5.1 The firms/consortia on the Panel have been selected on the basis of their ability to provide 
transaction services. This is a skill, which is applicable across all sectors. Where specialist technical 
expertise is required, this should be separately procured. 

3.5.2 There may however be advantageous to use transaction advisers who have previously 
worked in the sector concerned. These advisers may bring a close familiarity with typical contract 
arrangements, the potential bidders and other knowledge, which assists with undertaking the transaction. 

3.5.3 The Panel has therefore sought an indication from panel members of the sectors in which 
they have previous experience in undertaking transactions. Each panel member has indicated whether 
they have experience in, - ie., Urban waste management, Water, Public transport, Ports, Airports, 
Highways, Education and Health. 

3.5.4 These sectors have been selected as ones in which PPP projects are likely to proceed. 
However, it is also intended that the panel can be used for other sectors as PPP projects develop in those 
sectors. 

3.5.5 Before approaching Panel members, the Sponsoring Authority should carefully consider 
whether it wishes to seek advisers with previous expertise in the sector applicable to the project. This will 
reduce the number of eligible panel members, and therefore, reduce the number of competitors. 

3.5.6 Ifa firm is part of more than one consortium, then bids should be applied from one of those 
consortiums. If the firm wants to apply from more than one consortium, and at the end of bid submission, 
if only these consortium bids are available, and no other, then the lower amount of the bid has to be 
mandatorily adhered to. The consortium cannot withdraw the lower amount bid & allow only the higher bid 
to be present for the consideration 
Step 4 
3.6 Seek a proposal and financial quote from the selected panel members 

3.6.1 Having identified the project for PPP structuring, the Sponsoring Authority should request a 
proposal (RFP) from all or atleast five members of the Panel. The RFP should clearly define the tasks to 
be undertaken by the transaction adviser, the key deliverables, the timelines and the evaluation criteria. 
The RFP should also provide background on the project, how it is currently being managed, and (where 
relevant) the role of other advisers. 

3.6.2 It is possible to structure the fee in two parts. The first part would be the lump sum fee to be 
quoted by the Transaction Adviser as the financial bid (the bidding parameter), and would be released 
against pre-determined milestones. The second part, as an incentive, could be a predetermined success 
fee, payable on the project reaching technical close, i.e. on signing of the Concession Agreement by the 
prospective concessionaire for the PPP project. The quantum of the success fee, to be recovered from 
the Concessionaire, could be 50-100 percent higher than the cost of transaction actually incurred by the 
Transaction Adviser, excluding outsourced work, expenses incurred by the Sponsoring Authority and 
similar such costs. The percentage of return on the actual cost of transaction (say 50-100 per cent) should 
be specified in the RFP to enable the Transaction Adviser to determine his most competitive financial bid. 

3.6.3 The proposal from the selected panel member should provide a detailed description of the 
resources that will be applied to the assignment, especially adequately experienced personnel, capable of 
and devoted to the successful accomplishment of work to be performed under the contract. The panel 
member must agree to assign specific individuals to the key positions and that, once assigned to work 
under this contract, key personnel shall not be removed or replaced without written notice to the Authority. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೨೯೯ 





If key personnel are not available for work under this contract for a continuous period exceeding thirty (30) 
calendar days, or are expected to devote substantially less effort to the work than initially anticipated, the 
panel member shall immediately notify the Sponsoring Authority, and shall, subject to the concurrence of 
the Sponsoring Authority, replace such personnel with personnel of substantially equal ability and 
qualifications. 

3.6.4 The panel member should confirm that there is no conflict of interest in taking up this 
Transaction Advisory assignment. Sponsoring Authority should take an undertaking from the tendering 
Panel member or consortia, that they/ their affiliates will not bid for/ rate the same projects. 

3.6.5 In case the Panel member is a Consortium, change in composition of the Consortium shall 
not be permitted by the Sponsoring Authority. 

3.6.6 In short the RFP should contain the following: 

(i) A letter of invitation 

(ii) Information to Consultants regarding the procedure for submission of proposal 

(iii) Terms of Reference (TOR) 

(iv) List of key position whose CV and experience would be evaluated 

(Vv) Standard formats for financial proposal. 

(vi) Proposed contract terms 

(vii) Procedure proposed to be followed for midterm review of the progress of the work and review of 
the final draft report. 
Step 5 
3.7 Evaluate proposals from panel members 

3.7.1 The panel members have already been pre-qualified as capable of providing transaction 
services. A further technical offer and evaluation is not required. It is expected that appointment will be on 
the basis of a financial evaluation. However, the Sponsoring Authority, while evaluating should ensure 
that : 

3.7.2 The panel member has confirmed its acceptance of the deliverables, has confirmed its 
capability and resources to meet the deliverables within the timeline set out in the RFP; 

3.7.3 The panel member has confirmed that they face no conflict of interest in undertaking the 
assignment. A conflict of interest will arise if the panel member, or its parent company, is advising 
potential bidders for the PPP project, or if the panel member or its parent company is considering a debt 
or equity involvement in the project or is required to rate the proposed PPP project. It is, therefore, 
recommended that the Sponsoring Authority appointing the transaction advisors should ensure that such 
a conflict of interest does not exist or arise 
Step 6 
3.8 Sign a contract with the successful panel member 

3.8.1 Sponsoring Authorities using the Panel should note that they will be the party contracting 
with the Panel member. IDD of GOK& DEA GOI has established the Panel, but will not be involved in any 
contracts between Sponsoring Authorities and Panel members. 

3.8.2 After the completion of evaluation process and the selection of the preferred - panel 
member the Sponsoring Authorities must send a letter of appointment together with a contract of 
engagement. 

3.8.3 The Sponsoring Authority will rely on the transaction adviser for managing the transaction 
up to the award of the PPP contract. |! is of great importance that the contract 
clearly sets out: 


೧೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಅ The role and functions of the transaction adviser and of other parties, key deliverables, timelines, 
and accountabilities; 

ಅ The basis on which the transaction adviser will be paid.; 

* The reporting requirements to ensure the Sponsoring Authority is well informed on progress on 
the PPP transaction, and on any issues arising;and 

* Probity requirements, including the need to actively monitor any possible conflicts of interest, and 
the need to maintain project confidentiality, supported by a Deed of Confidentiality. 

3.8.4 DEA, GOI are separately providing advice on standard terms and conditions in a contract 
with a transaction adviser. 

Step 7 
3.9 Commencement of service 

3.9.1 After signature of the contract, the transaction adviser can start work. 

3.9.2 The Sponsoring Authority should ensure that a full and comprehensive briefing is provided 
to the transaction adviser, to assist an early and effective start on the assignment. 

3.9.3 The Sponsoring Authority should also ensure that all relevant parties, including project staff 
within the Sponsoring Authority itself, other institutions involved in the project, and other advisers working 
on the project are informed of the appointment of the transaction adviser. 

Step 8 
3.10 Report performance to the IDD&DEA contract manager 

3.10.1 The Panel has been established by IDD of GOK & DEA to assist agencies in identifying 
and retaining transaction advisers. It is of importance that IDD of GOK& DEA receives feedback on the 
performance of Panel members to ensure the ongoing quality, and the effectiveness of the Panel 
arrangement. 

3.10.2 Agencies should inform IDD of GOK& DEA when a Panel member is appointed to provide 
transaction services and provide a report on performance after completion of the transaction adviser’s 
assignment. 

4 Contact information 
Further information on this Panel of Transaction Advisers can be obtained from: 
For Panel under Annexure-l; 
D.S. Viswanath 
Director, PPP cell, Infrastructure Development Department, Government of Karnataka, Rm no 8, 
Vikas soudha, Bangalore. 
Tel— +91 080 2228 1123/2203 4070 
Fax---+91 080 2203 4078 
Email—director.idd@gmail.com/dir-id@karnataka.gov.in www.idd.kar.nic.in 
For Panel under Annexure-ll; 
Ms Aparna Bhatia 
Joint Director, PPP Cell Department of Economic Affairs, Room 61, North Block, New Delhi 
Telephone: +91 11 2309 4443 
Fax: +91 11 2309 2477 
Email : aparna.bhatia@nic.in www.pppinindia.com 
Infrastructure Development Department. 
PD-12 Vikasa Soudha, Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೦೧ 





ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳ ನ್ಯಾಯಾಲಯ, ಭದ್ರಾವತಿ ವಿಭಾಗ, 
ಭದ್ರಾವತಿ 
ಸಂಖ್ಯೆ: ಎತಿ-ಸಿ.ಓ.ಎನ್‌-ಸಿ.ಆರ್‌-5/2007-08, ದಿನಾಂಕ:20ನೇ ಮೇ, 2008 
ವಿಷಯ: ಅಕ್ರಮ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ ಸಂಬಂಧ ಮಾರುತಿ ವ್ಯಾನ್‌ ಸಂಖ್ಯೆ: ಕೆಎ-27-ಎಂ-668 ನ್ನು 
ವಶಪಡಿಸಿಕೊಂಡ ಬಗ್ಗೆ. 
ಉಲ್ಲೇಖ: 1) ವಲಯ ಅರಣ್ಯಾಧಿಕಾರಿ, ಉಂಬ್ಬೇಬೈಲು ರವರ ಪ್ರಥಮ ಮಾಹಿತಿ ವರದಿ ಸಂಖ್ಯೆ15448 
ದಿನಾಂಕ:30.05.2007. 
2) ವಲಯ ಅರಣ್ಯಾಧಿಕಾರಿ, ಉಂಬ್ಬೇಬೈಲು ರವರ ಸಂ:196/2007-08, ದಿನಾಂಕ:31.05.2007. 
3) ಅಧಿಕಾರಿಯುತ ಅಧಿಕಾರಿಗಳು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಭದ್ರಾವತಿ ವಿಭಾಗ, ಭದ್ರಾವತಿ 
ಇವರ ನ್ಯಾಯಾಲಯದ ಪ್ರಕಟಣೆ ಸಮ ಸಂ: ದಿನಾಂಕ:18.09.2007ನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
20.12.2007 ರಂದು ಪ್ರಕಟಿಸಲಾಗಿದೆ. 
ಪ್ರಕಟಣೆಯ ಹಿನ್ನೆಲೆ: 

ದಿನಾ೦ಕ:30.05.2007ರಂದು ಉಂಬ್ಬೇಬೈಲು ವಲಯದ ಹುರಳಿಹಳ್ಳಿ ತೋಟದಕೆರೆ ಗಸ್ತು ವನಪಾಲಕರು ಮತ್ತು 
ಸಿಬ್ಬಂದಿಯವರು ಸಾಗುವಾನಿ ಮತ್ತು ಬೀಟೆ ತುಂಡುಗಳು 110.646 ಎಂ3 ಸಾಗಾಣಿಕೆ ಮಾಡುತ್ತಿದ್ದ ಮಾರುತಿ ವ್ಯಾನ್‌ 
ಸಂ:ಕೆಎ-27-ಎಂ-668ನ್ನು ವಶಪಡಿಸಿಕೊಂಡು ಅರಣ್ಯ ಮೊಕದ್ದಮೆ ಸಂಖ್ಯೆ:50/2007-08ನ್ನು ದಾಖಲು 
ಮಾಡಿಕೊಂಡಿರುತ್ತಾರೆ. ಸದರಿ ವಾಹನಕ್ಕೆ ಸಂಬಂಧಿಸಿದ ವಾರಸುದಾರರು ಯಾರು ಇಲ್ಲದೇ ಇದ್ದುದರಿಂದ ಕರ್ನಾಟಕ ಅರಣ್ಯ 
ಕಾಯಿದೆ 71(ಎ) ಪ್ರಕಾರ 30 ದಿನಗಳ ಕಾಲಾವಕಾಶ ನೀಡಿ ಯಾರಾದರೂ ವಾರಸುದಾರರು ಇದ್ದರೆ ವಾಹನಕ್ಕೆ ಸಂಬಂಧಿಸಿದ 
ದಾಖಲಾತಿಗಳ ಸಮೇತ ಹಕ್ಕುಬಾದ್ಯತೆಗಳನ್ನು ಈ ಕೆಳಗೆ ಸಹಿ ಮಾಡಿದವರ ಮುಂದೆ ಖುದ್ದಾಗಿಯಾಗಲೀ ಅಥವಾ 
ನ್ಯಾಯಾವಾದಿಗಳವರ ಮುಖಾಂತರವಾಗಲೀ ಹಾಜರು ಪಡಿಸುವುದಕ್ಕೆ ಹಾಗೂ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆಯಲ್ಲಿ 
ತೊಡಗಿದ ಸಂಬಂದಧಲ್ಲಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ತಿಳುವಳಿಕೆ 
ಪತ್ರವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾ೦ಕ:20.12.2007 ರಂದು ಪ್ರಚಾರ ಪಡಿಸಿ ಪ್ರಕಟಿಸಲಾಗಿದೆ. 

ಪ್ರಕಟಣೆಯಂತೆ 30 ದಿನಗಳು ದಿನಾಂಕ:20.01.2008ಕ್ಕೆ ಮುಕ್ತಾಯಗೊಂಡಿದ್ದು, ವಾಹನದ ಬಗ್ಗೆ ಯಾವ 
ವಾರಸುದಾರರೂ ತಮ್ಮ ಮಾಲೀಕತ್ವವನ್ನು ದೃಢಪಡಿಸಿ ವಾಹನವನ್ನು ತಮ್ಮ ವಶಕ್ಕೆ ಕೋರಿಕೊಳ್ಳದೆ ಇದ್ದುದರಿಂದ ಸದರಿ 
ವಾಹನವನ್ನು ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆಯಲ್ಲಿ ಉಪಯೋಗಿಸಿರುವುದು ಸ್ಪಷ್ಟವಾಗಿರುತ್ತದೆ. 

ಈ ಮೊಕದ್ದಮೆಯಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟರೂ ಸಹ ಮಾಲೀಕರು ಅಧಿಕಾರಿಯುತ ಅಧಿಕಾರಿಗಳು 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು ಭದ್ರಾವತಿ ವಿಭಾಗ, ಭದ್ರಾವತಿ ಇವರ ನ್ಯಾಯಾಲಯದ ಮುಂದೆ ಬಂದು 
ವಾಹನದ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ, ತಾವು ತಪ್ಪಿತಸ್ಥರಲ್ಲವೆಂಬುದನ್ನು 
ಸಾಬೀತುಪಡಿಸಿರುವುದಿಲ್ಲವಾದ ಕಾರಣ ಮೇಲ್ಕಂಡ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಕೆಳಕಂಡಂತೆ 
ಆದೇಶ ಹೊರಡಿಸಿರುತ್ತೇನೆ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳನುಸಾರವಾಗಿ ಶ್ರೀ ಎಸ್‌. ವೆಂಕಟೇಸನ್‌, ಭಾ.ಆ.ಸೇ., ಅಧಿಕಾರಿಯುತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ ಆದ ನಾನು ಅರಣ್ಯ ಕಾಯಿದೆ 1963ರ 71ಎ(2) ತಿದ್ದುಪಡಿ 
ಪ್ರಕಾರ ಮಾರುತಿ ವ್ಯಾನ್‌ ಸಂಖ್ಯೆ: ಕೆಎ-27-ಎ೦-668 ನ್ನು (ಛಾಸೀಸ್‌ ಸಂ:ಪಿಎ572705) ಯಂತ್ರದ ಸಂ: ಪಿಎಎಕ್ಸ್‌ಎಫ್‌ 
142925 ಹಾಗೂ ಸಾಗುವಾನಿ ಮತ್ತು ಬೀಟೆ ತುಂಡುಗಳು 1150.646 ಘ.ಮೀ.)ನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿದೆ. ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ವಾಹನ ಅದರ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ 
ವಿಲೇ ಮಾಡಲು ಆದೇಶಿಸಿದೆ. ಹಾಗೆಯೇ ಸದರಿ ವಾಹನವು ಎಲ್ಲಾ ಯಣಭಾರಗಳಿಂದ ಮುಕ್ತವಾಗಿರುತ್ತದೆ ಎಂದು 
ಆದೇಶಿಸಲಾಗಿದೆ. 

ಈ ಆದೇಶವನ್ನು ದಿನಾಂಕ:20.05.2008ರಂದು ಈ ನ್ಯಾಯಾಲಯದ ಮೊಹರು ಹಾಗೂ ನನ್ನ ಸಹಿಯೊಂದಿಗೆ 
ಹೊರಡಿಸಿರುತ್ತೇನೆ. 

ಎಸ್‌. ವೆಂಕಟೇಸನ್‌ 
ಪಿ.ಆರ್‌.600 ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ. 


೧೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಕ್ರ: ಬಿ3: ಅಮೊ:ವಾಹನ-10/07-08, ದಿನಾ೦ಕ:22ನೇ ನವೆಂಬರ್‌, 2008 

ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 

ಫಿರ್ಯಾದುದಾರರು: ವಲಯ ಅರಣ್ಯಾಧಿಕಾರಿ, ಹೊಸನಗರ ವಲಯ, ಹೊಸನಗರ. (ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಾಗರ). 

ಆರೋಪಿಗಳು: 1) ಸುಧಾಕರ್‌, (2) ಎಸ್‌.ಡಿ. ಹೊನ್ನಪ್ಪ, (3) ನಾಗಪ್ಪ, (4) ದೇವರಾಜ್‌. 

ಭಾದ್ಯತೆದಾರರು: ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ: 

ದಿನಾಂಕ:06.09.2007ರಂದು ಹೊಸನಗರ ವಲಯದ ವಲಯ ಅರಣ್ಯಾಧಿಕಾರಿ ಮತ್ತು ಇವರ ಸಿಬ್ಬಂದಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಹೊಸನಗರ ತಾ: ಹುಂಚ ಹೋಬಳಿ, ಸಾವಂತೂರು ಗ್ರಾಮದ ಸಾಲ್‌ತೋಡಿಯಿಂದ ಆನೆಗದ್ದೆಗೆ 
ಹೋಗುವ ಜಲ್ಲಿ ರಸ್ತೆಯಲ್ಲಿ ಕಾಯುತ್ತಿರುವಾಗ ಬೆಳಿಗ್ಗೆ ಸುಮಾರು 6-00 ಗಂಟೆ ಸಮಯದಲ್ಲಿ ಒಂದು ಟಾಟಾ ಸಫಾರಿ ಕಾರು 
ಬರುವುದನ್ನು ಇಲಾಖಾ ವಾಹನ ಕೆಎ-15-ಜಿ-280ನ್ನು ರಸ್ತೆಗೆ ಅಡ್ಡವಾಗಿ ನಿಲ್ಲಿಸಿದಾಗ ವಾಹನದಲ್ಲಿದ್ದ ನಾಲ್ಕುಜನ 
ಆಸಾಮಿಗಳು ಓಡಿಹೋಗಲು ಪ್ರಯತ್ನಿಸಿದಾಗ ಇಲಾಖೆಯವರು ಹಿಡಿದು ವಾಹನದೊಳಗೆ ಪರಿಶೀಲಿಸಿದಾಗ ಆರ್‌.ಸಿ. ಪ್ರತಿ 
ಸಿಕ್ಕಿದ್ದು, ಈ ಆರ್‌.ಸಿ. ಪ್ರತಿಯಲ್ಲಿನ ವಾಹನದ ನಂಬರ್‌ ಹಾಗೂ ಹಿಡಿದ ವಾಹನದ ನಂಬರ್‌ ಒಂದೇ ಆಗಿರುತ್ತದೆ. ಕೆಎ-20- 
ಎ೦-8088, ಛಾಸ್ಸಿಸ್‌ ನ೦.403001-ERQ-986935, ಇಂಜಿನ್‌ ನಂಬರ್‌:483-DCTC-49-ERQ-729357 ಆಗಿರುತ್ತದೆ. 
ಕಾರಿನ ಹಿಂಬದಿ ಅಡಿಯ ಭಾಗದಲ್ಲಿ ಒಂದು ಬಾಕ್ಸ್‌ ನಿರ್ಮಿಸಿದ್ದು, ಅದನ್ನು ಬೋಲ್ಟ್‌ ನಟ್ಟುಗಳಿಂದ ಅಳವಡಿಸಲಾಗಿತ್ತು. 
ಬಾಕ್ಸ್‌ನ್ನು ಬಿಚ್ಚಿದಾಗ ಅದರೊಳಗೆ ಶ್ರೀಗಂಧದ ಸಣ್ಣ ಸಣ್ಣ ತುಂಡು ಹಾಗೂ ಚಕ್ಕೆಗಳಿದ್ದವು. ಇವುಗಳನ್ನು ಸಾಗಿಸಲು ರಹದಾರಿ 
ಇಲ್ಲವೆಂದು ಹಿಡಿದ ಆಸಾಮಿಗಳಾದ (1) ಸುಧಾಕರ ಬಿನ್‌ ಗೋವಿಂದ ನಾಯ್ಕ, 30 ವರ್ಷ, ಹೊಸಗದ್ದೆ ವಾಸಿ, ಅರಳಸುರಳಿ 
ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು (2) ಎಸ್‌.ಡಿ. ಹೊನ್ನಪ್ಪ ಬಿನ್‌ ದೇವನಾಯ್ಕ್‌, 52 ವರ್ಷ, ಸಾಲ್‌ತೋಡಿ ವಾಸಿ (3) ನಾಗಪ್ಪ 
ಬಿನ್‌ ಹಿರಿಯನಾಯ್ಕ, 30 ವರ್ಷ, ಸಾಲ್‌ತೋಡಿ ವಾಸಿ (4) ದೇವರಾಜ್‌ ಬಿನ್‌ ಹೊನ್ನಾನಾಯ್ಕ, 23 ವರ್ಷ, ಸಾಲ್‌ತೋಡಿ 
ವಾಸಿ, ಮುಂಬಾರು ಅಂಚೆ, ಹೊಸನಗರ ತಾಲ್ಲೂಕು ಇವರು ಅಕ್ಕಪಕ್ಕದ ಅರಣ್ಯ ಪ್ರದೇಶದಿಂದ ದಾಸ್ತಾನು ಮಾಡಿಕೊಂಡು 
ಅಕ್ರಮ ಸಾಗಾಣಿಕೆ ಮಾಡುತ್ತಿರುವುದಾಗಿ ತಿಳಿಸಿರುತ್ತಾರೆ. ಈ ರೀತಿ ಅಕ್ರಮ ಸಾಗಾಣಿಕೆ ಇಲಾಖಾ ಕಾನೂನು ಹಾಗೂ ಕಾಯ್ದೆಗೆ 
ಎರುದ್ಧವಾಗಿದ್ದರಿಂದ ಶ್ರೀಗಂಧದ 11 ತುಂಡುಗಳು ಮತ್ತು ಚಕ್ಕೆ ಒಟ್ಟು ತೂಕ 80 ಕೆ.ಜಿ. ಮತ್ತು ವಾಹನ ಹಾಗೂ 4 ಜನ 
ಆಸಾಮಿಗಳನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತಿ ವರದಿಯೊಂದಿಗೆ ಇಲಾಖಾ ಪರ ಜಪ್ತುಮಾಡಿ, 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 62, 84, 86, 87, 7(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪ 
ನಿಯಮ 144ರ ಪ್ರಕಾರ ಉಲ್ಲಂಘಸಿರುವುದರಿಂದ ಹೊಸನಗರ ವಲಯದ ಅ.ಮೊ. ಸಂಖ್ಯೆ: 34/07-08 ನ್ನು ದಾಖಲಿಸಿ 
ನಂತರ ಆಸಾಮಿಗಳನ್ನು ಜೆ.ಎಂ.ಎಫ್‌.ಸಿ., ಹೊಸನಗರಕ್ಕೆ ಒಪ್ಪಿಸಿ, ವಾಹನವನ್ನು ದಾಖಲೆಗಳೊಂದಿಗೆ ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ 
ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ ಕೊಡಲು ದಿನಾ೦ಕ:10.09.2007ರಂದು ಆದೇಶವಾಗಿದೆ. 

ನಂತರ ಈ ವಾಹನದ ಬಿ ಪ್ರತಿಯನ್ನು ಒದಗಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಉಡುಪಿ ಇವರಿಗೆ ಈ 
ನ್ಯಾಯಾಲಯದ ಪತ್ರ ಸಂಖ್ಯೆ: ಬಿತ:ಅಮೊ:ವಾಹನ-10/07-08 ದಿನಾ೦ಕ:10.09.2007ರಂದು ಬರೆಯಲಾಗಿತ್ತು. ಪ್ರತಿಯನ್ನು 
ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರಿಗೆ ಕಳುಹಿಸಿ, ಸಾರಿಗೆ ಅಧಿಕಾರಿ, ಉಡುಪಿಯವರಿಂದ ವಾಹನದ ಬಿ ಪ್ರತಿಯನ್ನು 
ಪಡೆದು ಈ ನ್ಯಾಯಾಲಯಕ್ಕೆ ಒದಗಿಸಲು ತಿಳಿಸಿದಂತೆ, ಈ ಬಿ ಪ್ರತಿಯನ್ನು ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರ 
ಕಛೇರಿ ಪತ್ರ ಸಂಖ್ಯೆ: ವಅಅ:ಹೊಸ: ಅಮೊ:ಜಿಎಲ್‌-730/07-08 ದಿನಾಂಕ:09.10.2007ರಲ್ಲಿ ಈ ನ್ಯಾಯಾಲಯಕ್ಕೆ 
ಒದಗಿಸಿದಂತೆ ಬಿ ಪ್ರತಿಯಲ್ಲಿ ನಮೂದಿಸಿದ ಆರ್‌.ಸಿ. ಓನರ್‌ ಶ್ರೀ ವಿನಯ್‌ ಕುಮಾರ್‌ ಬಿನ್‌ ಕೆ.ಪಿ. ಸರ್ವೋತ್ತಮ, ಅನುಷ 
ಎಂಟರ್‌ ಪ್ರೈಸೆಸ್‌, ಪಂಚಾಯತ್‌ ಬಿಲ್ಲಿಂಗ್‌, ಸಿಂಡಿಕೇಟ್‌ ಬ್ಯಾಂಕ್‌ ಎದುರು, ಮಣಿಪಾಲ ಇವರಿಗೆ ನೊಂದಣಿ ಅಂಚೆ 


ಮೂಲಕ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 7ಬಿ) (1ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು 
ದಿನಾ೦ಕ:29.10.2007ರಂದು ಜಾರಿ ಮಾಡಲಾಗಿ, ಸದರಿ ಲಕೋಟೆಯ ಮೇಲೆ ಅಂಚೆ ಇಲಾಖೆಯವರು "೫೦! Claimed" 
ಎಂದು ನಮೂದಿಸಿ ಈ ಕಛೇರಿಗೆ ಹಿಂದಿರುಗಿಸಿರುತ್ತಾರೆ. 

ಈ ನಡುವೆ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆಯನ್ನು ಬಿ3: ಅಮೊ: ವಾಹನ: 
ಸಿಆರ್‌-15/07-08 ದಿನಾ೦ಕ:14.09.2007ರಂದು ಹೊರಡಿಸಿ, ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 


ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೦೩ 





ಪ್ರಚಲಿತ ದೈನಿಕ ಪತ್ರಿಕೆಯಲ್ಲಿ ಮತ್ತು ರಾಜ್ಯ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು 
ದಿನಾಂಕ:27.09.2007ರಂದು ಉದಯವಾಣಿ ಪತ್ರಿಕೆಯಲ್ಲಿ ಮತ್ತು ದಿನಾಂಕ:20.12.2007ರಂದು ಗೆಜೆಟ್‌ನಲ್ಲಿ ಪ್ರಕಟಗೊಂಡು 
30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ 
ಅರ್ಜಿ ಸಲ್ಲಿಸಿರುವುದಿಲ್ಲ. 
ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:25.10.2008ರಂದು ವಾದ ಮಂಡಿಸಿ, ವಾಹನ ಟಾಟಾ ಸಫಾರಿ 
ಕೆಎ-20-ಎಂ-8088 ರಲ್ಲಿ ದಿನಾ೦ಕ:06.09.2007ರಂದು ಶ್ರೀಗಂಧ 80 ಕೆ.ಜಿ.ಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ವಲಯ 
ಅರಣ್ಯಾಧಿಕಾರಿ, ಹೊಸನಗರ ಇವರು ಪತ್ತೆಹಚ್ಚಿ ಇಲಾಖಾ ಪರ ಜಪ್ತಿ ಮಾಡಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 71ಎ) 
ಪ್ರಕಾರ ಅರಣ್ಯ ಮೊಕದ್ದಮೆ ಸಂಖ್ಯೆ: 34/07-08 ರಲ್ಲಿ ಕೇಸು ದಾಖಲಿಸಿ ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, 
ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಈ ನ್ಯಾಯಾಲಯದಿಂದ ಆರ್‌.ಸಿ. ಮಾಲೀಕರಿಗೆ ಜಾರಿ 
ಮಾಡಿದ ನೋಟೀಸನ್ನು ತಿರಸ್ಕರಿಸಿರುತ್ತಾರೆ. ಇದರಿಂದ ಈ ವಾಹನದಲ್ಲಿ ಶ್ರೀಗಂಧ ಕಳ್ಳಸಾಗಾಣಿಕೆಯಾಗಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ಈ ವಾಹನ ಮತ್ತು ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ ಕರ್ನಾಟಕ ಅರಣ್ಯ ಕಾಯ್ದೆ 
1963 ಉಪನಿಯಮ 7ಬಿ) (1ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ದಿನಾಂಕ:29.10.2007ರಂದು ನೋಟೀಸ್‌ ಜಾರಿ ಮಾಡಿದ 
ಲಕೋಟೆಯನ್ನು ಆರ್‌.ಸಿ. ಮಾಲೀಕರು ತಿರಸ್ಕರಿಸಿರುತ್ತಾರೆ. ಹಾಗೂ ಈ ವಾಹನದ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. 
ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊ೦ಡು 30 ದಿನಗಳಾದರೂ ಯಾರೂ ಹಕ್ಕುಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ 
ಆದೇಶ ಹೊರಡಿಸಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು, ಶ್ರೀ ಮಹೇಶ್‌ ಬಿ. ಶಿರೂರ್‌, 
ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ 
ಅರಣ್ಯಾಧಿಕಾರಿ ಹೊಸನಗರ ವಲಯ, ಹೊಸನಗರ ಇವರು ಜಪ್ತಿಮಾಡಿದ ಟಾಟಾ ಸಫಾರಿ ಕೆಎ-20-ಎಂ-8088 (ಛಾಸ್ಸಿಸ್‌ 
ನಂ.403001-೯೧0-986935, ಇಂಜಿನ್‌ ನಂಬರ್‌: 483-DCTC-49-ERQ-729357) ನ್ನು ಮತ್ತು ಈ ವಾಹನದಲ್ಲಿ 
ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಶ್ರೀಗಂಧ 11 ತುಂಡುಗಳು ಮತ್ತು ಚಕ್ಕೆಯ ಒಟ್ಟು ತೂಕ 80 ಕೆ.ಜಿ.ಯನ್ನು ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿರುತ್ತಾರೆ. ಆದ್ದರಿಂದ ಟಾಟಾ ಸಫಾರಿ ಕೆಎ-20-ಎಂ-8088 (ಛಾಸ್ಸಿಸ್‌ ನಂ.403001-ERQ- 
986935, ಇಂಜಿನ್‌ ನಂಬರ್‌; 483-DCTC-49-ERQ-729357) ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧ 11 ತುಂಡುಗಳು 
ಮತ್ತು ಚಕ್ಕೆಯ ಒಟ್ಟು ತೂಕ 80 ಕೆ.ಜಿ.ಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು 
ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾ೦ಕ:22.11.2008ರಂದು 
ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) 
ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಪಿ.ಆರ್‌.1321 ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಅಧಿಕಾರಿಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌.ನಂ.256/2007-08, ದಿನಾಂಕ:31ನೇ ಅಕ್ಟೊಬರ್‌, 2008 
ಆರಕ್ಷಕ ಉಪ ನಿರೀಕ್ಷಕರು, ತರೀಕೆರೆ ಪೊಲೀಸ್‌ ಠಾಣೆ, ಇವರ ಕ್ರೈಂ, ನಂ.125/2001, ದಿನಾ೦ಕ:29.04.2001. 
ಫಿರ್ಯಾದುದಾರರು ಆಪಾದಿತರು 
ಆರಕ್ಷಕ ಉಪ ನಿರೀಕ್ಷಕರು, ತರೀಕೆರೆ ಪೊಲೀಸ್‌ ಠಾಣೆ. ಎ: 1 ಸುರೇಶ್‌, 
ಎ: 2 ಮಾರಿಮುತ್ತು 
ಪ್ರಕರಣದ ಮುಖ್ಯಾಂಶಗಳು 
ದಿನಾಂಕ:29.04.2001 ರಂದು ಬೆಳಿಗ್ಗೆ 10.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು ತರೀಕೆರೆ ಪೊಲೀಸ್‌ 
ಠಾಣೆ ಇವರು ಬಂದ ಖಚಿತ ವರ್ತಮಾನದ ಮೇರೆಗೆ ತಮ್ಮ ಸಿಬ್ಬಂದಿಯೊಂದಿಗೆ ಮತ್ತು ಪಂಚರನ್ನು ಬರಮಾಡಿಕೊಂಡು 


೧೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ತರೀಕೆರೆ ತಾಲ್ಲೂಕು, ಎಂ.ಸಿ.ಹಳ್ಳಿ ಗ್ರಾಮದ ಕ್ಟಾಟ್ರಸ್‌ನಲ್ಲಿ ದಾಳಿ ನಡೆಸಿದ ಸಮಯದಲ್ಲಿ ಯಾವುದೇ ರಹದಾರಿ ಇಲ್ಲದೆ ವಾಹನ 
ಸಂಖ್ಯೆ ಕೆಎ:14: ಎಲ್‌:6260 ಬಜಾಜ್‌ ಎ೦.80 ಮೋಟಾರ್‌ ಸೈಕಲ್‌ನಲ್ಲಿಟ್ಟುಕೊಂಡು 180 ಎಂ.ಎಲ್‌.ನ 30 ಬಾಟಲಿಗಳಲ್ಲಿ 
ಒಟ್ಟು 5.400 ಲೀಟರ್‌ ರಾಜಾವಿಸ್ಕಿ ಮದ್ಯ ಮಾರಾಟ ಮಾಡಲು ಇದ್ದುದರಿಂದ ಮೋಟಾರ್‌ ಸೈಕಲ್‌ ಹತ್ತಿರವಿದ್ದ 
ಆಸಾಮಿಗಳನ್ನು ವಿಚಾರಿಸಲಾಗಿ ಸುರೇಶ್‌ ಮತ್ತು ಮಾರಿಮುತ್ತು ಇವರುಗಳ ವಿಳಾಸ ಎಂಸಿ. ಹಳ್ಳಿ ಕ್ವಾರ್ಟರ್ಸ್‌ ಎಂದು 
ತಿಳಿಸಿರುತ್ತಾರೆ. ಸದರಿ ಮದ್ಯಕ್ಕೆ ಸಂಬಂಧಿಸಿದಂತೆ ರಹದಾರಿ, ವಗೈರೆ ಇತ್ಯಾದಿ ದಾಖಲಾತಿಗಳನ್ನು ಕೇಳಿದಾಗ ಯಾವುದೇ 
ದಾಖಲಾತಿಗಳನ್ನು ಹಾಜರುಪಡಿಸದೆ ಇದ್ದುದರಿಂದ ಅಕ್ರಮ ಮದ್ಯವೆಂದು ದೃಢಪಡಿಸಿಕೊಂಡು ಸದರಿ ಮದ್ಯ ಹಾಗೂ 
ವಾಹನದೊಂದಿಗೆ ಅಮಾನತ್ತುಪಡಿಸಿಕೊಂಡು, ಆರೋಪಿಗಳನ್ನು ದಸ್ತಗಿರಿಗೊಳಿಸಿ ಪಂಚರ ಸಮಕ್ಷಮ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿ, ಠಾಣಾ ಮೊಕದ್ದಮೆ ಸಂಖ್ಯೆ: 125/2001ರಲ್ಲಿ ಮೊಕದ್ದಮೆ ದಾಖಲು ಮಾಡಿ, ಪ್ರಥಮ ಮಾಹಿತಿ 
ವರದಿಯನ್ನು ನ್ಯಾಯಾಲಯಕ್ಕೆ ಮತ್ತು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ನಂತರ ತನಿಖೆಯನ್ನು ಪೂರ್ಣಗೊಳಿಸಿ, ಅಂತಿಮ 
ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ನ್ಯಾಯಾಲಯದ ಆದೇಶದ ಅನ್ವಯ ಅಮಾನತ್ತುಪಡಿಸಿಕೊಂಡ ಮದ್ಯ 
ಮತ್ತು ವಾಹನವನ್ನು ಅಬಕಾರಿ ನಿರೀಕ್ಷಕರು, ತರೀಕೆರೆ ವಲಯ ಇವರಿಗೆ ಹಸ್ತಾಂತರಿಸಿದ್ದು, ಸದರಿಯವರು 
ದಿನಾ೦ಕ:24.06.2008ರ೦ದು ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ, ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಯ ಅಡಿಯಲ್ಲಿ ಪ್ರಾರಂಭಿಸಿ ವಾಹನ ಮಾಲೀಕತ್ವದ ಹಾಗೂ ಮೌಲ್ಯ 
ದೃಢೀಕರಣ ಪತ್ರ ಕೋರಿ ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆದು ಕರ್ನಾಟಕ ಅಬಕಾರಿ ಕಾಯ್ದೆ 
1965ರ ಕಲಂ 43(ಬಿ) ಅಡಿಯಲ್ಲಿ ನೋಟಿಸ್‌ನ್ನು ಆಪಾದಿತರಿಗೆ ನೋಂದಾಯಿತ ಅಂಚೆ ಮತ್ತು ತನಿಖಾಧಿಕಾರಿ ಮೂಲಕ 
ಜಾರಿಗೊಳಿಸಲು ಕ್ರಮ ಕೈಗೊಂಡು ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರಿಸಲಾಯಿತು. 

ತನಿಖಾಧಿಕಾರಿಯು ಪ್ರಕರಣದಲ್ಲಿ ಎರಡನೇ ಆರೋಪಿಯಾದ ಮಾರಿಮುತ್ತು ಇವರಿಗೆ ನೋಟಿಸ್‌ ಜಾರಿಗೊಳಿಸಿ 
ಅವರ ಸ್ವೀಕೃತಿ ಹಾಗೂ ಒಂದನೇ ಆರೋಪಿಯಾದ ಸುರೇಶ್‌ ಇವರು ಮರಣ ಹೊಂದಿರುವ ಕಾರಣ ಅವರ ಮರಣ 
ಪ್ರಮಾಣ ಪತ್ರದ ನಕಲು ಪ್ರತಿಯೊಂದಿಗೆ ಸಲ್ಲಿಸಿರುತ್ತಾರೆ. 

ದಿನಾಂಕ:29.07.2008ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ ಇವರು ನೀಡಿರುವ “ಬಿ” ಎಕ್ಸ್ಟಾಕ್ಟ್‌ 
ಪ್ರಕಾರ ಶ್ರೀ ಎಸ್‌. ಸ್ವಾಮಿ ಬಿನ್‌ ಮಂಚೇಶೆಟ್ಟಿ ಬಸವನಗುಡಿ, ಅಂತರಗಂಗೆ, ಭದ್ರಾವತಿ ಇವರು ವಾಹನದ ಮಾಲೀಕರೆಂದು 
ಕಂಡುಬಂದಿರುತ್ತದೆ. ಸದರಿಯವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಅಡಿಯಲ್ಲಿ ನೋಂದಾಯಿತ ಅಂಚೆ 
ಮೂಲಕ ನೋಟಿಸ್‌ ನೀಡಲಾದ ನೋಟಿಸ್‌ ಜಾರಿಯಾಗಿರುವ ಸ್ವೀಕೃತಿಯು ದಿನಾ೦ಕ:29.08.2008 ರಂದು ಪ್ರಾಧಿಕಾರಕ್ಕೆ 
ಬಂದಿರುತ್ತದೆ. 

ಸದರಿ ಪ್ರಕರಣದಲ್ಲಿ ವಾಹನದ ಮಾಲೀಕರಾದ ಎಸ್‌.ಸ್ಪಾಮಿ ಇವರು ಅಂಚೆ ಮೂಲಕ ಕಳುಹಿಸಲಾದ ಮನವಿಯ 
ದಿನಾ೦ಕ:01.09.2008 ರಂದು ಪ್ರಾಧಿಕಾರಕ್ಕೆ ಬಂದಿದ್ದು ಮನವಿಯಲ್ಲಿ ಪ್ರಕರಣದಲ್ಲಿ ಒಂದನೇ ಆರೋಪಿಯಾದ ಸುರೇಶ್‌ 
ಎಂಬುವವರಿಗೆ ಬಹಳ ವರ್ಷಗಳ ಹಿಂದೆಯೇ ಪ್ರಕರಣದಲ್ಲಿ ಜಫ್ತಾಗಿರುವ ವಾಹನವನ್ನು ಮಾರಾಟ ಮಾಡಿರುವುದಾಗಿ ಹಾಗೂ 
ನನಗೂ ವಾಹನಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲವೆಂದು ಸುರೇಶ್‌ ಎಂಬುವವರ ಎರುದ್ಧ ಕಾನೂನು ಕ್ರಮ ಜರುಗಿಸಲು 
ಕೋರಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ವಾಹನದ ಮಾಲೀಕರ ಅರ್ಜಿಯ ಮೇರೆಗೆ ಈಗಾಗಲೇ ಪ್ರಕರಣದಲ್ಲಿ ಒಂದನೇ ಆರೋಪಿಯಾದ 
ಸುರೇಶ್‌ ಎಂಬುವರಿಗೆ ನೋಟಿಸ್‌ ಜಾರಿಗೊಳಿಸಲು ಕ್ರಮ ಕೈಗೊಂಡ ಸಂಬಂಧ ಸದರಿಯವರು ಮರಣ ಹೊಂದಿರುವುದರಿಂದ 
ಅಲ್ಲದೇ ಮತ್ತೊಬ್ಬ ಆರೋಪಿ ಮಾರಿಮುತ್ತು ಎಂಬುವರಿಗೆ ನೋ೦ದಾಯಿತ ಅಂಚೆ ಮತ್ತು ತನಿಖಾಧಿಕಾರಿ ಮೂಲಕ ನೋಟಿಸ್‌ 
ಜಾರಿಗೊಳಿಸಿದ್ದು, ಸದರಿಯವರು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಹಕ್ಕು ಸಾಧಿಸಲು ಅಥವಾ ಸಮಜಾಯಿಷಿ ನೀಡಲು 
ಮುಂದೆ ಬಂದಿರುವುದಿಲ್ಲ. 

ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಹಾಯಕ ಅಭಿಯೋಗ ನಿರ್ದೇಶಕರವರ ವಾದವನ್ನು ಕೇಳಲಾಯಿತು. 
ಪ್ರಕರಣದಲ್ಲಿ ಜಘ್ತುಪಡಿಸಿದ 180 ಮಿಲಿಯ 30 ರಾಜಾವಿಸ್ವಿ ಬಾಟಲಿಗಳ ಪೈಕಿ ರಾಸಾಯನಿಕ ಪರೀಕ್ಷೆಗೆ 1 ಬಾಟಲಿ ಮಾದರಿ 
ಹೊರತುಪಡಿಸಿ ಒಟ್ಟು 5.220 ಲೀಟರ್‌ ಮದ್ಯವನ್ನು ಈ ಪ್ರಾಧಿಕಾರದ ಆದೇಶ ಸಂ: ಡಿಟಿಸಿಆರ್‌/222/2007-08, 
ದಿನಾ೦ಕ:06.09.2008 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ನಂತರ ಸದರಿ ಪತ್ರ ಸಂಖ್ಯೆಯ ಅಧಿಕೃತ ಜ್ಞಾಪನ ಪತ್ರ 
ದಿನಾ೦ಕ:06.09.2008ರ ಅನ್ವಯ ನಾಶಪಡಿಸಲು ಆದೇಶಿಸಲಾಯಿತು. 

ಪ್ರಕರಣ ದಾಖಲಾಗಿ 7 ವರ್ಷಗಳಿಗೂ ಮೇಲ್ಲಟ್ಟಿದ್ದು ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು, ತಟಸ್ಥ 
ಸ್ಥಿತಿಯಲ್ಲಿಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಸರ್ಕಾರಕ್ಕೆ ಬರಬಹುದಾದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ 
ಸಂಭವವಿರುವುದರಿಂದ ಮೊಕದ್ದಮೆಯ ಹಾಗೂ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ಸರ್ಕಾರದ ಆದಾಯದ ದೃಷ್ಟಿಯಿಂದ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೦೫ 





ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ) ಅಡಿಯಲ್ಲಿ ವಶಪಡಿಸಿಕೊಂಡ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುವುದರಿ೦ದ ಈ ಕೆಳಕಂಡಂತೆ ಆದೇಶಿಸಿದೆ. 
““ಆದೇಶ'` 
ಕೆ.ಸಿ. ಹರಿದಾಸ್‌, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಆರಕ್ಷಕ ಉಪ ನಿರೀಕ್ಷಕರು, ತರೀಕೆರೆ, ಪೊಲೀಸ್‌ ಠಾಣೆ, ಇವರ ಕ್ರೈಂ, ನಂ.125/2001, 
ದಿನಾಂಕ:29.04.2001ರಲ್ಲಿ ಜಘ್ತುಪಡಿಸಿದ ವಾಹನ ಸಂಖ್ಯೆ: ಕೆಎ-18-ಎಲ್‌:6260 (ಬಜಾಜ್‌ ಎ೦.80) ಅನ್ನು ಕರ್ನಾಟಕ 
ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43(ಬಿ) ಅಡಿಯಲ್ಲಿ 
ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ಇಂದು ಅಂದರೆ 31ನೇ ಅಕ್ಟೋಬರ್‌ 2008 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶದ ದಿನಾಂಕದಿಂದ 30 ದಿನಗಳ ನಂತರ ಜಾರಿಯಲ್ಲಿರುತ್ತದೆ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌.1325 ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಕ.ಬಿ3: ಅಮೊ:ವಾಹನ-13/07-08, ದಿನಾಂಕ:22ನೇ ನವೆಂಬರ್‌, 2008 
ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾದುದಾರರು: ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ, ಸಾಗರ (ಸಹಾಯಕ ಸರ್ಕಾರಿ ಅಭಿಯೋಜಕರು, 


ಸಾಗರ) 
ಆರೋಪಿಗಳು ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ 


ಪ್ರಸ್ತಾವನೆ: 

ದಿನಾ೦ಕ:10.09.2007ರಂದು ಸಾಗರ ವಲಯದ ತ್ಯಾಗರ್ತಿ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಅದೇ ದಿನ ರಾತ್ರಿ ಸಾಗರ ತಾಲ್ಲೂಕು ಬಿಳಿಸಿರಿ ಗ್ರಾಮದ ಹತ್ತಿರ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ 
ಕಾಯುತ್ತಿರುವಾಗ ರಾತ್ರಿ ಸುಮಾರು 2-00 ಗಂಟೆಯ ಸಮಯದಲ್ಲಿ ಒಂದು ದ್ವಿಚಕ್ರ ವಾಹನ ಬರುತ್ತಿರುವುದನ್ನು ಬ್ಯಾಟರಿ 
ಬೆಳಕಿನ ಸಹಾಯದಿಂದ ನಿಲ್ಲಿಸಲು ಸೂಚನೆ ನೀಡಿದಾಗ ವಾಹನವನ್ನು 10 ಅಡಿ ದೂರದಲ್ಲಿ ನಿಲ್ಲಿಸಿ ಅದರಲ್ಲಿದ್ದ ಆಸಾಮಿಗಳು 
ಓಡಲು ಪ್ರಾರಂಭಿಸಿದರು. ಅವರನ್ನು ಬೆನ್ನಟ್ಟಿದರೂ ಕೈಗೆ ಸಿಗದೆ ಕತ್ತಲೆಯಲ್ಲಿ ಓಡಿ ಪರಾರಿಯಾಗಿರುತ್ತಾರೆ. ನಂತರ 
ವಾಹನವನ್ನು ಪರಿಶೀಲಿಸಲಾಗಿ ಹೀರೋಹೊಂಡಾ ಸಿಡಿ-100 ನಂ.ಕೆಎ-17-ಇ-6036 ಆಗಿದ್ದು. ವಾಹನದಲ್ಲಿ ಒಂದು ಪ್ಲಾಸ್ಟಿಕ್‌ 
ಚೀಲದಲ್ಲಿ 4 ಶ್ರೀಗಂಧದ ತುಂಡುಗಳಿದ್ದು, ಹಸಿಯಾಗಿದ್ದು, ಇದರ ತೂಕ 9 ಕೆ.ಜಿ. ಇದ್ದು, ಈ ತುಂಡುಗಳ ಮೇಲೆ ಇಲಾಖಾ 
ಛಾಪಾವಿರಲಿಲ್ಲ ಹಾಗೂ ಸಾಗಿಸಲು ರಹದಾರಿ ಇಲ್ಲದ ಕಾರಣ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ 
ವರ್ತಮಾನ ವರದಿ ನಂ.029251ರಲ್ಲಿ ಕೇಸು ದಾಖಲಿಸಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 62, 84, 86, 87, 7ಎ) 
ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಮಹಜರ್‌ ಕ್ರಮ ಜರುಗಿಸಿ, ಜಪ್ತಿ 
ವರದಿಯೊಂದಿಗೆ ವಾಹನ ಮತ್ತು ಶ್ರೀಗಂಧವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಅರಣ್ಯ ಮೊಕದ್ದಮೆ ಸಂಖ್ಯೆ:42/07- 
08ನ್ನು ದಿನಾ೦ಕ:11.09.2007ರಂದು ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ 
ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ 
ಸಂಗ್ರಹಾಲಯದ, ಸಾಗರ ಇವರ ಸುಪರ್ಥಿಗೆ ಕೊಡಲು ದಿನಾಂಕ:11.09.2007ರಂದು ಆದೇಶವಾಗಿದೆ. 

ನಂತರ ಈ ವಾಹನದ ಆರ್‌.ಸಿ. ಮಾಲೀಕರ ಬಗ್ಗೆ ತಿಳಿಯಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ದಾವಣಗೆರೆ ಇವರಿಗೆ 
ಪತ್ರಸಂಖ್ಯೆ: ಬಿ3: ಅಮೊ:ವಾಹನ-13/07-08 ದಿನಾ೦ಕ:1.09.2007 ರಂದು ಪತ್ರ ಬರೆದು ಬಿ ಪ್ರತಿ ಒದಗಿಸಲು 
ಕೋರಲಾಗಿತ್ತು. ಅದರಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ದಾವಣಗೆರೆ ಇವರು ವಾಹನದ ಬಿ ಪ್ರತಿಯನ್ನು 
ದಿನಾಂಕ:26.09.2007ರಲ್ಲಿ ಈ ನ್ಯಾಯಾಲಯಕ್ಕೆ ಒದಗಿಸಿ ಈ ವಾಹನದ ಸಿ.ಸಿ.ಯನ್ನು ಸಾಗರ ಪ್ರಾದೇಶಿಕ ಸಾರಿಗೆ ಕಛೇರಿಗೆ 
ವರ್ಗಾಯಿಸಿದ ಬಗ್ಗೆ ತಿಳಿಸಿರುತ್ತಾರೆ. ಅದರಂತೆ ಈ ನ್ಯಾಯಾಲಯದ ಪತ್ರಸಂಖ್ಯೆ: ಬಿ3:ಅಮೊ: ವಾಹನ-13/07-08 
ದಿನಾಂಕ:19.12.2007ರಲ್ಲಿ ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಬಿ ಪ್ರತಿ ಒದಗಿಸಲು ಕೋರಿದಂತೆ, ಈ ಕಛೇರಿಗೆ 


೧೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ದಿನಾ೦ಕ:18.06.2008ರ೦ದು ಬಿ ಪ್ರತಿಯನ್ನು ಸಾರಿಗೆ ಅಧಿಕಾರಿ, ಸಾಗರ ಇವರು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ ಬಿ 
ಪ್ರತಿಯಲ್ಲಿನ ಆರ್‌.ಸಿ. ಮಾಲೀಕರಾದ ಶ್ರೀ ಗೋಪಾಲಾಚಾರಿ ಬಿನ್‌ ವೆಂಕಟರಮಣ ಆಚಾರಿ, ಮಾಸೂರು, ಸಾಗರ ತಾಲ್ಲೂಕು 
ಇವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 7ಬಿ) (ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು 
ದಿನಾ೦ಕ:03.07.2008ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಮುಖಾಂತರ ಜಾರಿ ಮಾಡಿದ ಬಗ್ಗೆ ವಲಯ 
ಅರಣ್ಯಾಧಿಕಾರಿ, ಸಾಗರ ಇವರ ಪತ್ರ ಸಂಖ್ಯೆ: 941/08-09 ದಿನಾಂಕ:18.09.2008ರಂದು ಈ ನ್ಯಾಯಾಲಯಕ್ಕೆ ತಿಳಿಸಿರುತ್ತಾರೆ. 

ಈ ನ್ಯಾಯಾಲಯದ ನೋಟೀಸಿಗೆ ಶ್ರೀ ಗೋಪಾಲಾಚಾರಿ ಬಿನ್‌ ವೆಂಕಟರಮಣ ಆಚಾರಿ, ಮಾಸೂರು, ಸಾಗರ 
ತಾಲ್ಲೂಕು ಇವರು ದಿನಾಂಕ:07.08.2008ರಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ "ನಾನು ಕೆಎ-15-6036 
ಹೀರೋಹೊಂಡಾ ಸಿಡಿ-100 ಬೈಕಿನ ಹಿಂದಿನ ಮಾಲೀಕನಾಗಿರುತ್ತೇನೆಂದು, ಸದರಿ ವಾಹನವನ್ನು ರಮೇಶ ಬಿನ್‌ ಕರಿಯಪ್ಪ, 
ಮೆಳವರಿಗೆ, ಸಾಗರ ತಾಲ್ಲೂಕು ಈತನಿಗೆ ಖರೀದಿಗೆ ಕೊಟ್ಟಿದ್ದೇನೆಂದು,, ಈ ಬಗ್ಗೆ ವರ್ಗಾವಣೆ ಫಾರಂಗೆ ಸಹಿ 
ಹಾಕಿಕೊಟ್ಟರುತ್ತೇನೆಂದು, ಅಂದಿನಿಂದ ನಾನು ಸದರಿ ವಾಹನದ ಮಾಲೀಕನಾಗಿರುವುದಿಲ್ಲವೆಂದು, ಕೆಎ-17-ಇ-6036 ಕ್ಕೆ 
ಸಂಬಂಧಪಟ್ಟಂತೆ ದಿನಾಂಕ:11.09.2007ರಂದು ಶ್ರೀಗಂಧ ಸಾಗಾಣಿಕೆಯಲ್ಲಿ ಭಾಗಿಯಾಗಿದೆ ಎಂದು ನೀವು ಕಾರಣ ಕೇಳಿ 
ಕಳುಹಿಸಿದ ನೋಟೀಸಿನ ವಾಹನಕ್ಕೂ ನನಗೂ ಮತ್ತು ಸದರಿ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಮತ್ತು ಅದರಲ್ಲಿ 
ನಾನು ಭಾಗಿಯಾಗಿರುವುದಿಲ್ಲವೆಂದು, ಈ ಬಗ್ಗೆ ತಾವು ಸದರಿ ವಾಹನದ ಮೇಲೆ ಯಾವುದೇ ಕಾನೂನು ರೀತ್ಯ ಕ್ರಮ 
ಕೈಗೊಳ್ಳಲು ನನ್ನ ಅಭ್ಯಂತರವಿಲ್ಲ” ವೆಂದು ಈ ರೀತಿ ಉತ್ತರಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಪ್ರಕಟಣೆಯನ್ನು ದಿನಾಂಕ:14.09.2007 ರಂದು ಹೊರಡಿಸಿ, ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆ೦ಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆ೦ಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ 
ಪ್ರಚಲಿತ ದೈನಿಕ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿನಾಂಕ:27.09.2007ರಂದು 
ಉದಯವಾಣಿ ಪತ್ರಿಕೆಯಲ್ಲಿ ಮತ್ತು ದಿನಾಂಕ:20.12.2007ರಂದು ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:25.10.2008ರಂದು ವಾದ ಮಂಡಿಸಿ ಈ ವಾಹನದಲ್ಲಿ 
ಶ್ರೀಗಂಧವನ್ನು ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ, ಸಾಗರ ಇವರು ಮಹಜರ್‌ ಪ್ರತಿ ಮತ್ತು ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದರಿಂದ ಈ ವಾಹನದಲ್ಲಿ ಶ್ರೀಗಂಧವನ್ನು 
ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿದೆ. ವಾಹನ ಮಾಲೀಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ಯಾರೂ ಈ 
ವಾಹನದಲ್ಲಿ ಅಕ್ರಮವಾಗಿ ಅರಣ್ಯ ಉತ್ಪನ್ನ ಸಾಗಾಣಿಕೆ ಮಾಡದಿರುವ ಬಗ್ಗೆ ಈ ನ್ಯಾಯಾಲಯಕ್ಕೆ ಯಾವುದೇ 
ಸಾಕ್ಷಾಧಾರಗಳನ್ನು ಹಾಜರುಪಡಿಸಿರುವುದಿಲ್ಲ. ಆರ್‌.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 71(ಬಿ) (0ರ 
ಪ್ರಕಾರ ನೋಟಿಸ್‌ ಜಾರಿ ಮಾಡಲಾಗಿದೆ ಹಾಗೂ ಈ ವಾಹನದ ಬಗ್ಗೆ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿ 30 
ದಿನಗಳಿಗಿಂತಲೂ ಹೆಚ್ಚು ಕಾಲವಾಗಿರುವುದರಿಂದ ವಾಹನ ಮತ್ತು ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ, ಈ ವಾಹನದ ಬಿ 
ಪ್ರತಿಯನ್ನು ಸಾರಿಗೆ ಅಧಿಕಾರಿ, ಸಾಗರ ಇವರು ಈ ನ್ಯಾಯಾಲಯಕ್ಕೆ ಒದಗಿಸಿದಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963 
ಉಪನಿಯಮ 71(ಬಿ) (1)ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ನೋಟಿಸನ್ನು ದಿನಾ೦ಕ:03.07.2008ರ೦ದು ಜಾರಿ ಮಾಡಿರುತ್ತದೆ. 
ಅಲ್ಲದೇ ಈ ವಾಹನದ ಆರ್‌.ಸಿ. ಮಾಲೀಕರು ಈ ನ್ಯಾಯಾಲಯಕ್ಕೆ ದಿನಾ೦ಕ:07.08.2008ರ೦ದು ಅರ್ಜಿ ಸಲ್ಲಿಸಿ ಈ 
ವಾಹನದ ಮೇಲೆ ಯಾವುದೇ ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಲು ಆರ್‌.ಸಿ. ಮಾಲೀಕರ ಅಭ್ಯಂತರವಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. ಆದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು, ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಆ.ಸೇ. ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 
7(ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ ಇವರು 
ಜಪ್ತಿ ಮಾಡಿದ ವಾಹನ ಹೀರೋಹೊಂಡಾ ಸಿಡಿ-100 ನಂ. ಕೆಎ-17-ಇ-6036 (ಛಾಸ್ಸಿಸ್‌ ನಂಬರ್‌, ಇಂಜಿನ್‌ ನಂಬರ್‌ 
ಕಂಡುಬಂದಿರುವುದಿಲ್ಲ) ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತಾದ ಶ್ರೀಗಂಧದ ತುಂಡುಗಳ ಒಟ್ಟು ತೂಕ 9 ಕೆ.ಜಿ.ಯನ್ನು 
ಅಕ್ರಮವಾಗಿ ಸಾಗಿಸಿರುತ್ತಾರೆ. ಆದ್ದರಿಂದ ವಾಹನ ಕೆಎ-17-ಇ-6036 ಮತ್ತು ಶ್ರೀಗಂಧ 9 ಕೆ.ಜಿ.ಯನ್ನು ಅಂತಿಮವಾಗಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೦೭ 





ನಂತರ ಸರಿಪಡಿಸಿ ದಿನಾಂಕ:22.11.2008ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಹಕ್ಕುಬಾದ್ಯತೆಯ 
ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌.1322 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಕ್ರ.ಬಿತ: ಅಮೊ:ವಾಹನ-07/07-08, ದಿನಾಂಕ:22ನೇ ನವೆಂಬರ್‌, 2008 
ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾದುದಾರರು: ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ, ಅಂಬ್ಲಿಗೊಳ (ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಾಗರ) 


ಆರೋಪಿಗಳು ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ 
ಪ್ರಸ್ತಾವನೆ: 


ದಿನಾಂಕ:13.08.2007ರಂದು ವಲಯ ಅರಣ್ಯಾಧಿಕಾರಿ, ಅಂಭ್ಲಿಗೊಳ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ, ಶಿಕಾರಿಪುರ ಮತ್ತು ಸಿಬ್ಬಂದಿಯವರೊಂದಿಗೆ ಇಲಾಖಾ ಜೀಪು 
ಕೆಎ-15-ಜಿ-250ರಲ್ಲಿ ಚಿನ್ನಾಪುರದಿಂದ ಬೆಳಂದೂರಿಗೆ ಹೋಗುವ ಕಚ್ಚಾ ರಸ್ತೆಯ ಪಕ್ಕದಲ್ಲಿರುವ ಬೆಳಂದೂರು 
ಮನ್ನಾಜಂಗ್ಲಿಯ ಅರಣ್ಯದೊಳಗೆ ಒಂದು ವಾಹನ ನಿಲ್ಲಿಸಿ ನಾಟಾ ತುಂಬುತ್ತಿರುವುದು ಇಲಾಖಾ ವಾಹನದ ಬೆಳಕಿನಿಂದ 
ಕಂಡುಬಂದಿತು. ಈ ಬೆಳಕನ್ನು ನೋಡಿದ ಆಸಾಮಿಗಳು ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಅಲ್ಲೇ ಬಿಟ್ಟು ಓಡಲು 
ಪ್ರಾರಂಭಿಸಿದರು. ಅವರನ್ನು ಬೆನ್ನಟ್ಟಿದರೂ ಕೈಗೆ ಸಿಗದೆ ಕತ್ತಲೆಯಲ್ಲಿ ಓಡಿ ಪರಾರಿಯಾಗಿರುತ್ತಾರೆ. ವಾಹನದ ಸಂಖ್ಯೆ: ಕೆಎ-01- 
ಎ-4541 (ಛಾಸ್ಸಿಸ್‌ ನಂಬರ್‌ 17-50-10270434, ಇಂಜಿನ್‌ ನಂಬರ್‌: £-483-4-102637) ಆಗಿದ್ದು ವಾಹನ ನಿಂತ 20 
ಅಡಿ ದೂರದಲ್ಲಿ ಒಂದು ಬೀಟೆ ಮರ ಕಡಿದಿರುತ್ತಾರೆ. ಬೀಟೆ 1 ತುಂಡು, ಸಾಗುವಾನಿ 15 ತುಂಡುಗಳು ಒಟ್ಟು ನಾಟಾ 
16=1.932ಎ೦3 ವಾಹನದೊಳಗಿತ್ತು. ಈ ವಾಹನದಲ್ಲಿ ನಾಟಾಗಳ ತಲೆ, ಬುಡಗಳು ಗರಗಸದಿಂದ ಕೊಯ್ತ ಮಾಡಿದ್ದಾಗಿದ್ದು, 
ಹಸಿಯಾಗಿದ್ದು, ಈ ನಾಟಾಗಳಿಗೆ ಇಲಾಖಾ ಛಾಪಾದ ಗುರುತು ಇರುವುದಿಲ್ಲ ಹಾಗೂ ಇದನ್ನು ಸಾಗಿಸಲು ರಹದಾರಿ 
ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ 
ತಯಾರಿಸಿ ಜಪ್ತಿ ವರದಿಯೊಂದಿಗೆ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ಜಪ್ತು ಮಾಡಿ, ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಸೆಕ್ಷನ್‌ 24, 62, 71(ಎ), 104(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ 
ಪ್ರಕಾರ ಅಂಬ್ಲಿಗೊಳ ವಲಯದ ಅ.ಮೊ. ಸಂಖ್ಯೆ: 53/07-08ನ್ನು ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ 
ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ದಿಗೆ ಕೊಡಲು ದಿನಾಂಕ:14.08.2007ರಂದು ಆದೇಶವಾಗಿದೆ. 

ಈ ವಾಹನದ ಆರ್‌.ಸಿ. ಮಾಲೀಕರ ಬಗ್ಗೆ ತಿಳಿಯಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಕೋರಮಂಗಲ (ಕೇಂದ್ರ) 
ಬೆ೦ಗಳೂರು-560034 ಇವರಿಗೆ ಈ ನ್ಯಾಯಾಲಯದ ಪತ್ರಸಂಖ್ಯೆ: ಬಿ3:ಅಮೊ:ವಾಹನ-07/07-08 
ದಿನಾಂಕ:17.08.2007ರಂದು ಪತ್ರ ಬರೆದು ಈ ವಾಹನದ ಬಿ ಪ್ರತಿಯನ್ನು ಒದಗಿಸಲು ಕೋರಲಾಗಿತ್ತು. ಅದರಂತೆ ಸದರಿ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಯು ಅವರ ಕಛೇರಿ ಪತ್ರ ಸಂಖ್ಯೆ: ಪ್ರಾ.ಸಾ.ಅ.ಬೆಂ(ಕೇಂದ್ರ) ಸಾರಿಗೇತರ/ ವಿ/07-08 
ದಿನಾಂಕ:02.01.2008ರಂದು ಈ ವಾಹನದ ಬಿ ಪ್ರತಿಯನ್ನು ಒದಗಿಸಿ ಈ ವಾಹನದ ಸಿ.ಸಿ.ಯನ್ನು 
ದಿನಾ೦ಕ:05.10.2004ರ೦ದು ಸಾಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿಗೆ ವರ್ಗಾಯಿಸಿದೆ ಎಂದು ತಿಳಿಸಿರುತ್ತಾರೆ. ಅದರಂತೆ 
ದಿನಾಂಕ:14.01.2008ರಂದು ಸಾಗರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಈ ನ್ಯಾಯಾಲಯದ ಪತ್ರಸಂಖ್ಯೆ 
ಬಿ3:ಅಮೊ:ವಾಹನದ07/07-08ರಲ್ಲಿ ತಿಳಿಸಿದಂತೆ ಈ ವಾಹನದ ಬಿ ಪ್ರತಿಯನ್ನು ಸಾಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅವರ 
ಪತ್ರ ಸಂಖ್ಯೆ: ಪ್ರಾ.ಸಾ.ಅ/ ಸಾಗರ-ಕೆಎ-01-ಎ-4541/08-09 ದಿನಾಂಕ:02.05.2008ರಲ್ಲಿ ಈ ನ್ಯಾಯಾಲಯಕ್ಕೆ ಒದಗಿಸಿದಂತೆ 
ಆರ್‌.ಸಿ. ಓನರ್‌ ಆದ ಶ್ರೀ ಆಸಿಫ್‌ ಸಾಬ್‌ ಬಿನ್‌ ಬಾಬಾ ಜಾನ್‌ ಸಾಬ್‌, ಗಗ್ಗೇರಿ, ಶಿಕಾರಿಪುರ ತಾಲ್ಲೂಕು ಇವರಿಗೆ 
ದಿನಾ೦ಕ:03.07.2008ರಂದು ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 7(ಬಿ) (1ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು 30 
ದಿನಗಳ ಕಾಲಾವಕಾಶ ನೀಡಿ ಈ ವಾಹನದ ಎಲ್ಲಾ ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು, ತಪ್ಪಿದಲ್ಲಿ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ತಿಳಿಸಿ ವಲಯ ಅರಣ್ಯಾಧಿಕಾರಿ, 


೧೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಶಿಕಾರಿಪುರ ಇವರ ಮುಖಾಂತರ ಜಾರಿ ಮಾಡಲಾಗಿತ್ತು. ಸದರಿ ಪತ್ರ ಜಾರಿಯಾಗಿ 30 ದಿನಕ್ಕೂ ಹೆಚ್ಚಿಗೆ ಕಾಲವಾಗಿದ್ದರೂ 
ಆರ್‌.ಸಿ. ಮಾಲೀಕರಾಗಲೀ, ಅವರ ಪರ ವಕೀಲರಾಗಲಿ ಈ ನ್ಯಾಯಾಲಯಕ್ಕೆ ವಾಹನ ಬಿಡಿಸಿಕೊಳ್ಳುವ ಬಗ್ಗೆ ಅರ್ಜಿ 
ಸಲ್ಲಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಪ್ರಕಟಣೆಯನ್ನು ದಿನಾಂಕ:14.08.2007ರಂದು ಹೊರಡಿಸಿ, ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಮಟ್ಟದ 
ಪ್ರಚಲಿತ ದೈನಿಕ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿನಾಂಕ:16.08.2007ರಂದು 
ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. ಆದ್ದರಿ೦ದ ಈ ಪ್ರಕರಣದಲ್ಲಿ ಮು೦ದಿನ ಕ್ರಮ ಜರುಗಿಸಲಾಯಿತು. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾ೦ಕ:25.10.2008ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಬೀಟೆ, 
ಸಾಗುವಾನಿ ನಾಟಾ ಸಹಿತ ದಿನಾಂಕ:13.08.2007ರಂದು ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ, 
ಇವರು ಇಲಾಖಾ ಪರ ವಶಪಡಿಸಿಕೊಂಡು ಅ.ಮೊ.ಸಂಖ್ಯೆ: 53/07-08ನ್ನು ದಾಖಲಿಸಿ ವಾಹನ, ಪ್ರಥಮ ವರ್ತಮಾನ ವರದಿ, 
ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಈ ವಾಹನದ ಆರ್‌.ಸಿ. ಮಾಲೀಕರಿಗೆ 
ನೋಟಿಸ್‌ ನೀಡಲಾಗಿದ್ದು, 30 ದಿನ ಕಳೆದರೂ ಡಿಫೆನ್ಸ್‌ ಕಡೆಯವರು ಯಾರೂ ಈ ಪ್ರಕರಣದಲ್ಲಿ ವಾಹನ ಬಿಡಿಸಿಕೊಳ್ಳುವ 
ಬಗ್ಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವುದಿಲ್ಲ. ಅಲ್ಲದೇ ಕಾನೂನು ರೀತ್ಯಾ ಪ್ರಚಾರ ಕಾರ್ಯ ಮುಗಿಸಿದ್ದು, ವಾಹನ ಮತ್ತು 
ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ, ಕರ್ನಾಟಕ ಅರಣ್ಯ ಕಾಯ್ದೆ 
1963 ಉಪನಿಯಮ 7ಬಿ) (1ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ನೋಟಿಸ್‌ ಜಾರಿ ಮಾಡಿದ್ದು ಹಾಗೂ ಈ ವಾಹನದ ಬಗ್ಗೆ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 
ದಿನಗಳಾದರೂ ಯಾರೂ ಹಕ್ಕುಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು, ಶ್ರೀ ಮಹೇಶ್‌ ಬಿ. ಶಿರೂರ್‌, 
ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ 
ಅರಣ್ಯಾಧಿಕಾರಿ, ಅಂಭ್ಲಿಗೊಳ ವಲಯ ಇವರು ಜಪ್ತಿ ಮಾಡಿದ ಕ್ಯಾಂಟರ್‌ ಕೆಎ-01-ಎ-4541 (ಛಾಸ್ಸಿಸ್‌ ನಂಬರ್‌ 17-50- 
10270434, ಇಂಜಿನ್‌ ನಂಬರ್‌: 5-483-4-102637) ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಬೀಟೆ 1 
ತುಂಡು, ಸಾಗುವಾನಿ 15 ತುಂಡುಗಳು ಒಟ್ಟು ನಾಟಾ 16=1932ಎಂ3ನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುತ್ತಾರೆ. 
ಆದ್ದರಿಂದ ಕ್ಯಾಂಟರ್‌ ಕೆಎ-01-ಎ-4541 (ಛಾಸ್ಸಿಸ್‌ ನಂಬರ್‌ 17-50-10270434, ಇಂಜಿನ್‌ ನಂಬರ್‌: E-483-A-102637) 
ಮತ್ತು ಈ ವಾಹನದಲ್ಲಿದ್ದ ಬೀಟೆ 1 ತುಂಡು, ಸಾಗುವಾನಿ 15 ತುಂಡುಗಳು ಒಟ್ಟು ನಾಟಾ 1651.932ಎಂ3 ಅನ್ನು 
ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ:22.11.2008ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳೊಳಗಾಗಿ ಯಾರೂ ಈ 
ನ್ಯಾಯಾಲಯಕ್ಕೆ ಹಕ್ಕುಬಾದ್ಯತೆಯ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌.1323 ಸಾಗರ ವಿಭಾಗ, ಸಾಗರ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರವರ ಕಛೇರಿ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ನಂ.ಎ.ಆರ್‌.31.ಎ.ಬಿ.ಎನ್‌/ಮಾರಾಟ ಸ್ಥಿರೀಕರಣ/34/08-09, ದಿನಾಂಕ:13ನೇ ಜೂನ್‌, 2008 
ವಿಷಯ: ಹೊನ್ನಾಳಿ ಅರ್ಬನ್‌ ಕ್ರೆಡಿಟ್‌ ಕೋ-ಆಪರೇಟವ್‌ ಸೊಸೈಟಿ ನಿಯಮಿತ ಹೊನ್ನಾಳಿ, ಇದರ ಸುಸ್ತಿ 
ಬಾಕಿದಾರನಾದ ಶ್ರೀ ಬಿ.ಕೃಷ್ಣಪ್ಪ ಬಿನ್‌ ಗೋವಿಂದಪ್ಪ ಶಿವಮೊಗ್ಗ ಇವರ ಸ್ಥಿರಾಸ್ತಿಗಳನ್ನು ಬಹಿರಂಗ 
ಹರಾಜಿನಲ್ಲಿ ಮಾರಾಟ ಮಾಡಿರುವುದನ್ನು ಸ್ಥಿರೀಕರಿಸುವ ಬಗ್ಗೆ. 

ಉಲ್ಲೇಖ: 1) ಮಾರಾಟಾಧಿಕಾರಿಗಳು ನಡೆಸಿದ ಹರಾಜು ದಿನಾಂಕ:15.04.2008. 

2) ಮಾ.ಅ/ಹೊ.ಅ.ಕ್ರೆ.ಕೊ.ಅ.ಸೊ/01/2007-08, ದಿನಾ೦ಕ:16.04.2008 ಹಾಗೂ ದಿನಾಂಕ:12.05.2008. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೦೯ 





ಪ್ರಸ್ತಾವನೆ: 

ಹೊನ್ನಾಳಿ ಅರ್ಬನ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ಹೊನ್ನಾಳಿ ಇದರ ಸುಸ್ತಿ ಬಾಕಿದಾರನಾದ ಶ್ರೀ 
ಬಿ. ಕೃಷ್ಣಪ್ಪ ಬಿನ್‌ ಗೋವಿಂದಪ್ಪ ವಿನೋಬನಗರ ಶಿವಮೊಗ್ಗ ಇವರಿಗೆ ಸೇರಿದ ಈ ಕೆಳಕಂಡ ಖಾಲಿ ನಿವೇಶನಗಳನ್ನು ಸದರಿ 
ಸೊಸೈಟಿಗೆ ವಸೂಲಾಗಬೇಕಾದ ಸಾಲದ ಮೊತ್ತದ ಸಂಬಂಧವಾಗಿ ಹೂಡಿದ ದಾವಾ ನಂ.60/04-05 ಮತ್ತು ಇ.ಪಿ. 
ಸಂಖ್ಯೆ14/05-06ರಲ್ಲಿ ಅಮಲ್ಜಾರಿ ಕ್ರಮ ಜರುಗಿಸಿ, ದಿನಾಂಕ:15.04.2008ರಂದು ಕೋಷ್ಟಕದಲ್ಲಿ ತೋರಿಸಿರುವ ಖಾಲಿ 
ನಿವೇಶನಗಳನ್ನು ಸಂಘದ ಮಾರಾಟಾಧಿಕಾರಿಗಳು ಬಹಿರಂಗ ಹರಾಜು ನಡೆಸಿ ಹರಾಜಿನಲ್ಲಿ ಅಂತಿಮವಾಗಿ ಕೋಷ್ಟಕದಲ್ಲಿ 
ತೋರಿಸಿರುವ ವ್ಯಕ್ತಿಗಳು ಹೆಚ್ಚು ಬಿಡ್‌ ಮಾಡಿರುವುದರಿಂದ ಹಾಗೂ ಸದರಿಯವರಿಗೆ ಸೊಸೈಟಿಯ ಮಾರಾಟಾಧಿಕಾರಿಯವರು 
ಈ ಸ್ಥಿರಾಸ್ತಿಗಳನ್ನು ಹರಾಜಿನಲ್ಲಿ ಮಾರಿರುವುದರ ಸಂಬಂಧ ಈ ಸ್ಥಿರಾಸ್ತಿಗಳ ಹರಾಜಿಗೆ ಯಾವುದೇ ಆಕ್ಷೇಪಣೆ ಇಲ್ಲವೆಂದು 
ಸುಸ್ತಿ ಬಾಕಿದಾರನಾದ ಶ್ರೀ ಬಿ.ಕೃಷ್ಣಪ್ಪ ಬಿನ್‌ ಗೋವಿಂದಪ್ಪ ಇವರು ಮನವಿ ಮಾಡಿಕೊಂಡಿರುವುದರ ಮೇರೆಗೆ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮ 1960ರ ನಿಯಮ 38(6)ರ ಅಡಿಯಲ್ಲಿ ಮಾರಾಟಾಧಿಕಾರಿ 
ಹೊನ್ನಾಳಿ ಅರ್ಬನ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ಇವರು ದಿನಾಂಕ;15.04.2008ರಂದು ಬಹಿರಂಗ 
ಹರಾಜಿನಲ್ಲಿ ಮಾರಾಟ ಮಾಡಿರುವುದನ್ನು ಈ ಕೆಳಕಂಡ ಕೋಷ್ಟಕದಲ್ಲಿ ತೋರಿಸಿರುವಂತೆ ಸ್ಥಿರೀಕರಿಸಿ ಈ ಮೂಲಕ 
ದೃಢೀಕರಿಸಿದೆ. 












































ಕೋಷ್ಟಕ 
ಕ್ರ. ಸೈ. | ಅಧಿಕ ಮೌಲ್ಯದ | ಅಸೆಸ್‌ಮೆಂಟ್‌ | ಅಳತೆ ಚಕ್ಕುಬಂದಿ ಮೌಲ್ಯ 
ಸಂ. | ನಂ. ಬಿಡ್‌ದಾರರ ನಂ. ಜಂಜರು ಹೂರ್ವ| ಪಶ್ಚಿಮ ಉತ್ತರ | ದಕ್ಷಿಣ ರೂ.ಗಳಲ್ಲಿ 
ಹೆಸರು ನಂ. ಆಸ್ತಿ ನಂ. 

1. 1 ಮೇಲಗಿರಿಯಪ್ಪ 1194/1140/28/1- | 25X50 ರಸ್ತೆ ಸೈಟ್‌ ನಂ.1 ಸೈಟ್‌ ರಸ್ತೆ 23,000 200 
182 ನಂ.3 

2. 2 ಮೇಲಗಿರಿಯಪ್ಪ 1190/1141/28- 25X50 ರಸ್ತೆ ರುದ್ರಪ್ಪ ಸೈಟ್‌ ಸೈಟ್‌ 25,000=00 
183 ನವರ ಜಾಗ | ನಂ.4 | ನಂ.1 ಓ 

2 

3. 3 ಮೇಲಗಿರಿಯಪ್ಪ 1193/1139/28- 30X50 ಸೈಟ್‌ ರುದ್ರಪ್ಪನವರ ಸೈಟ್‌ ರಸ್ತೆ 20,000=00 
181 ನಂ.11 |” ಜಾಗ ನಂ.3 

4. 4 ಕೆಂಚಪ್ಪ 1192/1142/28- 30X50 ರಸ್ತೆ ರುದ್ರಪ್ಪನವರ ಸೈಟ್‌ ಸೈಟ್‌ 26,500=00 
1B4 ” ಜಾಗ ನಂ.5 |ನಂ3 

5. 5 ರೇವಣಸಿದ್ದಪ್ಪ ಜೆ. | 1191/1143/28- 30X50 ರಸ್ತೆ ಬಿಜೊಗಟ್ಟೆರ ಸೈಟ್‌ ಸೈಟ್‌ 27,500=00 
185 ಜಾಗ ನಂ.6 |ನಂ.4 

6. 21 ಕೃಷ್ಣಪ್ಪ ಆರ್‌.ಎಸ್‌. | 1210/1159/28- 25X50 ಸೈಟ್‌ ಸೈಟ್‌ ಸೈಟ್‌ ರಸ್ತೆ 30,000=00 
2181 ನಂ. ನಂ.20 ನಂ.23 

22 

7 22 ಕೃಷ್ಣಪ್ಪ ಆರ್‌.ಎಸ್‌. | 1211/1160/28/1- | 25X50 ರಸ್ತೆ ಸೈಟ್‌ ಸೈಟ್‌ ರಸ್ತೆ 38,000=00 
2281 ನಂ.21 ನಂ.23 

8 23 ಕೃಷ್ಣಪ್ಪ ಆರ್‌.ಎಸ್‌. | 1212/1161/28/1- | 30X50 ರಸ್ತೆ ಸೈಟ್‌ ಸೈಟ್‌ ಸೈಟ್‌ 40,500=00 
2381 ನಂ.18 ನಂ.2 | ನಂ.21 

4 & 22 

9 24 ಕೃಷ್ಣಪ್ಪ ಆರ್‌.ಎಸ್‌. | 1213/1162/28/1- | 30X50 ರಸ್ತೆ ಸೈಟ್‌ ಸೈಟ್‌ ಸೈಟ್‌ 45,500=00 
2481 ನಂ.12 ನಂ.25 | ನಂ.23 

10, 25 ಕೃಷ್ಣಪ್ಪ ಆರ್‌.ಎಸ್‌. | 1214/1163/28/1- | 30X50 ರಸ್ತೆ ಸೈಟ್‌ ಸೈಟ್‌ ಸೈಟ್‌ 51,500=00 
2581 ನಂ.16 ನಂ.26 | ನಂ.24 

ಒಟ್ಟು ರೂ. |3,27,500=00 



































೧೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಸೇಲ್‌ ಸರ್ಟಿಫಿಕೇಟನ್ನು ಜಾರಿ ಮಾಡುವ ಸಂಬಂಧವಾಗಿ ಖರೀದಿದಾರರು ಹರಾಜಿನ ಮೊತ್ತಕ್ಕೆ ಅಗತ್ಯವಿರುವ 
ಸ್ಟಾಂಪ್‌ ಪತ್ರವನ್ನು ಖರೀದಿಸಿ ಹಾಗೂ ನೊಂದಣಿ ಶುಲ್ಕವನ್ನು ಸಂಬಂಧಿಸಿದ ಬ್ಯಾಂಕಿನಲ್ಲಿ ಪಾವತಿಸಿ. ಈ ಆದೇಶ ಪತ್ರ 
ತಲುಪಿದ 15 (ಹದಿನೈದು) ದಿವಸಗಳೊಳಗಾಗಿ ಈ ಕೆಳಗೆ ಸಹಿ ಮಾಡಿರುವವರ ಸಮ್ಮುಖದಲ್ಲಿ ಹಾಜರ್‌ ಪಡಿಸಲು ಸೂಚಿಸಿದೆ. 
ಈ ಆದೇಶವನ್ನು 2008ನೇ ಇಸವಿ ಜೂನ್‌ ತಿ೦ಗಳ 13 ದಿನಾಂಕದಂದು ನನ್ನ ಸ್ವಹಸ್ತ ಸಹಿ ಮತ್ತು ಕಛೇರಿಯ 
ಮೊಹರಿನೊಂದಿಗೆ ಜಾರಿ ಮಾಡಿರುತ್ತೇನೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌.786 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಕೆಗಳು 
ನಂ. ಜೆ.ಆರ್‌ಬಿ/ಸಮಾಪನೆ/6/1997-98, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಗೊಂಡಿರುವ ಮಧುಗಿರಿ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ 
ನಿಯಮಿತ ಮಧುಗಿರಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ: ಜೆಆರ್‌ಬಿ/ ಸಮಾಪನೆ 6/97-98, ದಿನಾ೦ಕ:04.07.1997 ಮತ್ತು 
ದಿನಾಂಕ:03.04.2002. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ ಸಿಎಲ್‌ಎಂ/ 2001 ದಿನಾ೦ಕ:21.11.2001. 
3) ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪ್ರಸ್ತಾವನೆ ಪತ್ರ 
ಸಂಖ್ಯೆ: ಡಿಆರ್‌ಟಿ/ ಎಲ್‌ಕ್ಯೂಡಿ/ 367/96-97, ದಿನಾ೦ಂಕ:25.02.2006. 
ಪ್ರಸ್ತಾವನೆ: 
ಮಧುಗಿರಿ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸ೦ಘ ನಿಯಮಿತ, ಮಧುಗಿರಿ ಈ ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣದಿಂದ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, 
ತುಮಕೂರು ಇವರ ಶಿಫಾರಸ್ಸಿನನ್ವಯ ಈ ಕಛೇರಿಯ ಉಲ್ಲೇಖ (1)ರ ಆದೇಶ ದಿನಾಂಕ:04.07.1997 ರಂದು ಸಂಘವನ್ನು 
ಸಮಾಪನೆಗೊಳಿಸಿ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಮಧುಗಿರಿ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಸದರಿ ಸಮಾಪನಾಧಿಕಾರಿಗಳು ಸಂಘದ ಆಸ್ಲಿ ಜವಾಬ್ದಾರಿಗಳ ವಿಲೇವಾರಿಗೆ 
ಸಂಬಂಧಿಸಿದಂತೆ ಪತ್ರವ್ಯವಹಾರ ನಡೆಸಿರುತ್ತಾರೆ. ಸದರಿ ಸಮಾಪನಾಧಿಕಾರಿಗಳು ಏಪ್ರಿಲ್‌ 2002ನೇ ಮಾಹೆಯಲ್ಲಿ 
ವಯೋನಿವೃತ್ತಿ ಹೊಂದಿದ್ದ ಕಾರಣದಿಂದ ಉಲ್ಲೇಖ (1ರ ಆದೇಶ ದಿನಾಂಕ:03.04.2002ರ ಆದೇಶದಲ್ಲಿ 
ಸಮಾಪನಾಧಿಕಾರಿಯನ್ನು ಬದಲಿಸಿ ಮಾರಾಟಾಧಿಕಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಮಧುಗಿರಿ 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರ ಪಡೆದು ನಿಯಮಾನುಸಾರ 
ಆಸ್ತಿಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಕ್ರಮ ಇಟ್ಟಿರುತ್ತಾರೆ. 
ಉಲ್ಲೇಖ (3)ರ ಪತ್ರದೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರು 


ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸಮಾಪನಾಧಿಕಾರಿಗಳ ಸಭೆ ನಡವಳಿಕೆ ದಿನಾ೦ಕ:06.02.2006ರ ನಡವಳಿಕೆಯಲ್ಲಿ 
ದಾಖಲಿಸಿರುವಂತೆ ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಬ್ಯೂ/35/ಸಿಹೆಚ್‌ಎಸ್‌8, ದಿನಾಂಕ:10.01.1989ರಲ್ಲಿ ಸಂಘವು 
ಕರ್ನಾಟಕ ರಾಜ್ಯ ಗೃಹ ನಿರ್ಮಾಣ ಮಂಡಳಿಗೆ ಪಾವತಿಸಲು ಬಾಕಿ ಇದ್ದ ಸಾಲ ರೂ.3,62,621-52 ಗಳನ್ನು ಮನ್ನಾ 
ಮಾಡಿದೆ. ಸರ್ಕಾರಕ್ಕೆ ಪಾವತಿಸಬೇಕಾಗಿದ್ದ ಷೇರುಧನ ರೂ.4000-00 ಗಳನ್ನು ಸರ್ಕಾರಕ್ಕೆ ಚಲನ್‌ ನಂ.86 
ದಿನಾಂಕ:12.11.2003 ರಂದು ಎಸ್‌.ಬಿ.ಎಂ. ಬೆಂಗಳೂರು ಶಾಖೆಯಲ್ಲಿ ಪಾವತಿಸಿರುತ್ತಾರೆ. ಹಾಗೂ ರೂ.200/-ಗಳನ್ನು 
ಎಸ್‌.ಬಿ.ಎಂ. ಮಧುಗಿರಿ ಶಾಖೆಯಲ್ಲಿ ದಿನಾಂಕ:30.09.2004 ರಂದು ಚಲನ್‌ ನಂ.28ರಲ್ಲಿ ಮರುಪಾವತಿ ಶೀರುವಳಿ 
ಮಾಡಿರುತ್ತಾರೆ. ಉಳಿದ ಆಸ್ತಿ ವಸೂಲಿಯಾಗದ ಆಸ್ತಿಯಾಗಿರುವುದಾಗಿ ತೀರ್ಮಾನಿಸಿ ನಷ್ಟದ ಖಾತೆಗೆ ವರ್ಗಾಯಿಸಿ ಆಸ್ತಿ 
ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯ ಮಾಡಿರುವ ನಡವಳಿಕೆ ದಾಖಲಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ 
ಸಲ್ಲಿಸಲು ತೀರ್ಮಾನಿಸಿರುತ್ತಾರೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕಂಡ ಆದೇಶ 
ಹೊರಡಿಸಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
75ರ ಅನ್ವಯ ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಕೆ. 
ಯದುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 


[2 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೧೧ 





ಸಮಾಪನೆಗೊಂಡಿರುವ ಮಧುಗಿರಿ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮಧುಗಿರಿ 
ಈ ಸಂಘದ ನೋಂದಣಿ ಸಂಖ್ಯೆ: ಡಿವೈಆರ್‌/243/63-64 ದಿನಾಂಕ:29.07.1963 ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಿದ್ದೇನೆ. ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜಿತವಾಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31.03.2008 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಕೆಗಳು 
ನಂ. ಜೆ.ಆರ್‌ಬಿ/ಸಮಾಪನೆ/6/1997-98, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಗೊಂಡಿರುವ ಗುಬ್ಬಿ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ 
ಗುಬ್ಬಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ ಜೆಆರ್‌ಬಿ/ ಸಮಾಪನೆ 9/97-98, ದಿನಾ೦ಕ:16.08.1997. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ ಸಿಎಲ್‌ಎಂ/ 2001 ದಿನಾ೦ಕ:21.11.2001. 
3) ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪ್ರಸ್ತಾವನೆ ಪತ್ರ 
ಸಂಖ್ಯೆ: ಡಿಆರ್‌ಟಿ/ ಡಿಎಲ್‌ಎಸ್‌/13/54/2000-01, ದಿನಾ೦ಕ:29.11.2002. 
ಪ್ರಸ್ತಾವನೆ: 
ಗುಬ್ಬಿ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಗುಬ್ಬಿ ಈ ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣದಿಂದ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, 
ತುಮಕೂರು ಇವರ ಶಿಫಾರಸ್ಸಿನನ್ವಯ ಈ ಕಛೇರಿಯ ಉಲ್ಲೇಖ (0ರ ಆದೇಶದನ್ವಯ ಸಂಘವನ್ನು ಸಮಾಪನೆಗೊಳಿಸಿ 
ಸಹಕಾರ ಅಭಿವೃದ್ಧಿ ಅಧಿಕಾರಿ ಗುಬ್ಬಿ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 
ಉಲ್ಲೇಖ (3)ರ ಪತ್ರದೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರು 
೦ಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸುವಂತೆ ಕೋರಿರುತ್ತಾರೆ. 
ಸ್ತಾವನೆಯನ್ನು ಪರಿಶೀಲಿಸಲಾಗಿ ಸಮಾಪನಾಧಿಕಾರಿಗಳ ಸಭೆ ದಿನಾಂಕ:21.11.2002ರಂದು ಜರುಗಿದ ಸಭಾ ನಡವಳಿಕೆಯಲ್ಲಿ 
ದಾಖಲಿಸಿರುವಂತೆ ಸಂಘದ ಲೆಕ್ಕ ಪುಸ್ತಕಗಳು 1995-96ನೇ ಸಾಲಿಗೆ ಆಡಿಟ್‌ ಆಗಿದ್ದು ಕರ್ನಾಟಕ ರಾಜ್ಯ ಹರಿಜನ ಗಿರಿಜನ 
ಗೃಹ ನಿರ್ಮಾಣ ನಿಗಮದಿಂದ ಸಂಘದ ಸದಸ್ಯರಿಗೆ ಸಂಘದ ಮೂಲಕ ಮಂಜೂರಾಗಿದ್ದ ಗೃಹ ನಿರ್ಮಾಣ ಸಾಲ 
ರೂ.9,62,100-00 ಸರ್ಕಾರದಿಂದ ಮನ್ನಾ ಆಗಿರುತ್ತದೆ. ಸರ್ಕಾರದಿಂದ ಸಂಘಕ್ಕೆ ಮಂಜೂರಾಗಿದ್ದ ಸಾಲ ರೂ.10,000/- 
ಹಾಗೂ ಇದರ ಮೇಲಿನ ಬಡ್ಡಿ ರೂ.8,532-00 ಒಟ್ಟು ರೂ.18,532-00 ಗಳು ಸರ್ಕಾರದ ಆದೇಶ ಸಂಖ್ಯೆ: 
ಸಿಎಂಡಬ್ಲ್ಯೂ/83/ಸಿಹೆಚ್‌ಎಸ್‌/2000 ದಿನಾಂಕ:19.02.2002 ರಲ್ಲಿ ಮನ್ನಾ ಮಾಡಿದ್ದು, ಸಂಘದಲ್ಲಿ ಲೆಕ್ಕ ಹೊಂದಾಣಿಕೆ 
ಮಾಡಿಕೊಂಡಿರುತ್ತಾರೆ. 
ಸಂಘದಲ್ಲಿ ಯಾವುದೇ ನಿಖರ ಹಾಗೂ ನಿರ್ದಿಷ್ಟ ದಾಖಲೆಗಳು ಇಲ್ಲದ ಕಾರಣ ಸಂಘದಲ್ಲಿರುವ ಆಸ್ತಿ 
ವಸೂಲಿಯಾಗದ ಆಸ್ತಿಯಾಗಿರುವುದಾಗಿ ತೀರ್ಮಾನಿಸಿ ನಷ್ಟದ ಖಾತೆಗೆ ವರ್ಗಾಯಿಸಿರುತ್ತಾರೆ. ಆಸ್ತಿಯನ್ನು ನಷ್ಟದ ಖಾತೆಗೆ 
ವರ್ಗಾಯಿಸಿರುವುದರಿಂದ ಜವಾಬ್ದಾರಿಗಳನ್ನು ತೀರಿಸಲು ಸಾಧ್ಯವಾಗದ ಕಾರಣ ಆಸ್ತಿ ಜವಾಬ್ದಾರಿ ತಃಖ್ತೆಗಳನ್ನು ಶೂನ್ಯ ಮಾಡಿ 
ಸಂಘದ ನೋಂದಣಿ ರದ್ಭತಿಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಿರುತ್ತಾರೆ. 
ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಸಂಘದ ನೋಂದಣಿ ರದ್ದುಪಡಿಸಲು ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
75ರ ಅನ್ವಯ ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಕೆ. 
ಯದುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 
ಸಮಾಪನೆಗೊಂಡಿರುವ ಗುಬ್ಬಿ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಗುಬ್ಬಿ ಈ ಸಂಘದ 
ನೋಂದಣಿ ಸಂಖ್ಯೆ: ಡಿವೈಆರ್‌/178/1962-63 ದಿನಾಂಕ:21.03.1963 ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದ್ದೇನೆ. 
ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜಿತವಾಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31.03.2008 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಪಿ.ಆರ್‌.808 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 


24 


(೬ 


೧೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 


ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಕೆಗಳು 
ನಂ. ಜೆ.ಆರ್‌ಬಿ/ಸಮಾಪನೆ/3/98-99, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಗೊಂಡಿರುವ ಕೊರಟಗೆರೆ ತಾಲ್ಲೂಕು ಗ್ರಾಮೋದ್ಯೋಗ ಕಸುಬುದಾರರ ಕೈಗಾರಿಕಾ ಸಹಕಾರ 
ಸಂಘ ನಿಯಮಿತ, ಕೊರಟಗೆರೆ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ ಜೆಆರ್‌ಬಿ/ ಸಮಾಪನೆ /3/98-99, ದಿನಾ೦ಕ:01.08.1998. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ ಸಿಎಲ್‌ಎಂ/ 2001 ದಿನಾ೦ಕ:21.11.2001. 
3) ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪ್ರಸ್ತಾವನೆ ಪತ್ರ 
ಸಂಖ್ಯೆ: ಡಿಆರ್‌ಟಿ/ ಎಲ್‌ಕ್ಯೂಡಿ/ 166/97-98, ದಿನಾ೦ಕ:30.11.2002. 





ಪ್ರಸ್ತಾವನೆ: 
ಕೊರಟಗೆರೆ ತಾಲ್ಲೂಕು ಗ್ರಾಮೋದ್ಯೋಗ ಸಹಕಾರ ಸಂಘ ನಿಯಮಿತ, ಕೊರಟಗೆರೆ ಈ ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣದಿಂದ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, 
ತುಮಕೂರು ಇವರ ಶಿಫಾರಸ್ಸಿನನ್ವಯ ಈ ಕಛೇರಿಯ ಉಲ್ಲೇಖ (1ರ ಆದೇಶ ದಿನಾಂಕ:01.08.1998 ರಂದು 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಕೊರಟಗೆರೆ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 
ಸಮಾಪನಾಧಿಕಾರಿಯು ಸಂಘದ ಪ್ರಭಾರ ಪಡೆದು ನಿಯಮಾನುಸಾರ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಕ್ರಮ 
ಇಟ್ಟಿರುತ್ತಾರೆ. 
ಉಲ್ಲೇಖ (3)ರ ಪತ್ರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರು 
ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ರದ್ದುಪಡಿಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿ ಸಮಾಪನಾಧಿಕಾರಿಗಳ ಸಭೆ ದಿನಾಂಕ:31.07.2002ರ ನಿರ್ಣಯದಲ್ಲಿ ಸಂಘದ ಅನುಮೋದಿತ 
ಆದ್ಯತಾಪಟ್ಟಿಯನ್ವಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ, ಕೊರಟಗೆರೆ ಶಾಖೆಯಲ್ಲಿ ಉಳಿತಾಯ ಖಾತೆಯಲ್ಲಿದ್ದ 
ರೂ.21,019,-35 ಗಳನ್ನು ಡ್ರಾ ಮಾಡಿ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಸಾಲದ ಬಾಬ್ರಿಗೆ ರೂ.19,764- 
00 ಮರುಪಾವತಿ ಮಾಡಿರುತ್ತಾರೆ. ಸರ್ಕಾರಕ್ಕೆ ಆಡಿಟ್‌ ಫೀ ರೂ.198-00, ಸಮಾಪನಾಧಿಕಾರಿಯ ಸಂಭಾವನೆ ರೂ.750-00 
ಮತ್ತು ಬೆರಳಚ್ಚು ಹಾಗೂ ಇತರೆ ರೂ.307-35 ಗಳನ್ನು ತೀರುವಳಿ ಮಾಡಿರುತ್ತಾರೆ. ಉಳಿದ ಆಸ್ತಿ ವಸೂಲಿಯಾಗದ 
ಆಸ್ತಿಯಾಗಿರುವುದಾಗಿ ತೀರ್ಮಾನಿಸಿ ನಷ್ಟದ ಖಾತೆಗೆ ವರ್ಗಾಯಿಸಿ ಆಸ್ತಿ ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯ ಮಾಡಿರುವ 
ನಡವಳಿಕೆ ದಾಖಲಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಿರುತ್ತಾರೆ. 
ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಸಂಘದ ನೋಂದಣಿ ರದ್ದುಪಡಿಸಲು ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
75ರ ಅನ್ವಯ ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಕೆ. 
ಯದುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 
ಸಮಾಪನೆಗೊಂಡಿರುವ ಕೊರಟಗೆರೆ ತಾಲ್ಲೂಕು ಗ್ರಾಮೋದ್ಯೋಗ ಕಸುಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ, 
ಕೊರಟಗೆರೆ ಈ ಸಂಘದ ನೋಂದಣಿ ಸಂಖ್ಯೆ: ಡಿಆರ್‌ಟಿ/ಎಸ್‌.10/ಆರ್‌ಜಿಎನ್‌/ಆರ್‌ಸಿಎಸ್‌/3685/76-77, 
ದಿನಾ೦ಕ:28.03.1977 ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದ್ದೇನೆ. ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ 
ಮತ್ತು ವಿಸರ್ಜಿತವಾಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31.03.2008 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಕೆಗಳು 
ನಂ. ಜೆ.ಆರ್‌ಬಿ/ಸಮಾಪನೆ/4/1997-98, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಗೊಂಡಿರುವ ಪಾವಗಡ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ 
ನಿಯಮಿತ ಪಾವಗಡ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ ಜೆಆರ್‌ಬಿ/ ಸಮಾಪನೆ 4/97-98, ದಿನಾ೦ಕ:07.07.1997. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ ಸಿಎಲ್‌ಎಂ/ 2001 ದಿನಾ೦ಕ:21.11.2001. 
3) ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪ್ರಸ್ತಾವನೆ ಪತ್ರ 
ಸಂಖ್ಯೆ: ಡಿಆರ್‌ಟಿ/ ಎಲ್‌ಕ್ಯೂಡಿ/313/96-97, ದಿನಾಂಕ:18.03.2006. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೧೩ 





ಪ್ರಸ್ತಾವನೆ: 

ಪಾವಗಡ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಪಾವಗಡ ಈ ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣದಿಂದ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, 
ತುಮಕೂರು ಇವರ ಶಿಫಾರಸ್ಸಿನನ್ವಯ ಈ ಕಛೇರಿಯ ಉಲ್ಲೇಖ (0ರ ಆದೇಶದನ್ವಯ ಸಂಘವನ್ನು ಸಮಾಪನೆಗೊಳಿಸಿ 
ಸಹಕಾರ ಅಭಿವೃದ್ಧಿ ಅಧಿಕಾರಿ ಪಾವಗಡ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 

ಉಲ್ಲೇಖ (3)ರ ಪತ್ರದೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರು 
೦ಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸುವಂತೆ ಕೋರಿರುತ್ತಾರೆ. 
ಸಾವನೆಯನ್ನು ಪರಿಶೀಲಿಸಲಾಗಿ ಸಮಾಪನಾಧಿಕಾರಿಗಳ ಸಭೆ ನಡವಳಿಕೆ ದಿನಾಂಕ:25.02.2006ರಲ್ಲಿ ದಾಖಲಿಸಿರುವಂತೆ 
ಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ಬೆಂಗಳೂರು ಇವರ ಆದೇಶ ಸಂಖ್ಯೆ: 
ಆರ್‌ಸಿಎಸ್‌/ಎಲ್‌ಕ್ಯೂಡಿ/30/2002-03, ದಿನಾಂಕ:23.05.2005ರಲ್ಲಿ ಸಂಘದಲ್ಲಿ ಯಾವುದೇ ರಹ ಇಲ್ಲದ ಕಾರಣ 
ಸರ್ಕಾರದಿಂದ ಸಂಘಕ್ಕೆ ಮಂಜೂರಾಗಿದ್ದ ಸಾಲ ರೂ.14,450-00 ಮತ್ತು ಬಡ್ಡಿ ರಹಿತ ಸಾಲ ರೂ.3.420-00 ಒಟ್ಟು 
ರೂ.17,870-00 ಮನ್ನಾ ಮಾಡಿರುತ್ತಾರೆ. ಸಂಘದಲ್ಲಿ ನಿರ್ದಿಷ್ಟ ಹಾಗೂ ನಿಖರವಾದ ದಾಖಲಾತಿಗಳು ಸಮಾಪನಾಧಿಕಾರಿಗಳ 
ವಶದಲ್ಲಿ ಇಲ್ಲದ ಕಾರಣ ಸಂಘದ ಆಸ್ತಿಗಳನ್ನು ವಸೂಲಾಗದ ಆಸ್ತಿಗಳೆಂದು ತೀರ್ಮಾನಿಸಿ ನಷ್ಟದ ಖಾತೆಗೆ 
ವರ್ಗಾಯಿಸಿರುತ್ತಾರೆ. 

ಆಸ್ತಿಗಳನ್ನು ನಷ್ಟದ ಖಾತೆಗೆ ವರ್ಗಾಯಿಸಿರುವುದರಿಂದ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಸಂಘದಲ್ಲಿ 
ಯಾವುದೇ ರಹ ಇಲ್ಲದ ಕಾರಣ ಆಸ್ತಿ ಜವಾಬ್ದಾರಿಗಳನ್ನು ಶೂನ್ಯ ಮಾಡಿ ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಲು 
ತೀರ್ಮಾನಿಸಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕಂಡ ಆದೇಶ 
ಹೊರಡಿಸಿದೆ. 


24 


೫. (ಕ 
ಶ್ರ 


el 


ಆದೇಶ 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
75ರ ಅನ್ವಯ ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿಕೆ. 
ಯದುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 
ಸಮಾಪನೆಗೊಂಡಿರುವ ಪಾವಗಡ ತಾಲ್ಲೂಕು ಹರಿಜನ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಪಾವಗಡ ಈ 
ಸಂಘದ ನೋಂದಣಿ ಸಂಖ್ಯೆ ಡಿಆರ್‌ಸಿಎಸ್‌-1ಇ/165/62-63, ದಿನಾ೦ಕ:07.12.1962 ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಿದ್ದೇನೆ. ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜಿತವಾಗಿರುತ್ತದೆ. 

ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31.03.2008 ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 

ಪಿ.ಆರ್‌.809 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಕೆಗಳು 

ನಂ. ಜೆ.ಆರ್‌ಬಿ/ಸಮಾಪನೆ/33/98-99, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಗೊಂಡಿರುವ ತುಮಕೂರು ತಾಲ್ಲೂಕು ಕಾರ್ಮಿಕ ಒಪ್ಪಂದ ಮತ್ತು ನಿರ್ಮಾಣ ಸಹಕಾರ ಸಂಘ 
ನಿಯಮಿತ, ತುಮಕೂರು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 

ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ ಜೆಆರ್‌ಬಿ/ ಸಮಾಪನೆ /33/98-99, ದಿನಾ೦ಕ:27.10.1998. 

2) ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪತ್ರ ಸಂಖ್ಯೆ: 
ಡಿಆರ್‌ಟಿ/ ಡಿಎಲ್‌ಎಸ್‌/103/ಸಿಆರ್‌-87/2000-01, ದಿನಾಂಕ:02.12.2005 ಮತ್ತು 
ದಿನಾಂ೦ಕ:27.12.2005. 

ಪ್ರಸ್ತಾವನೆ: 

ತುಮಕೂರು ತಾಲ್ಲೂಕು ಕಾರ್ಮಿಕ ಒಪ್ಪಂದ ಮತ್ತು ನಿರ್ಮಾಣ ಸಹಕಾರ ಸಂಘ ನಿಯಮಿತ, ತುಮಕೂರು ಈ 
ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣದಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು 
ಉಪವಿಭಾಗ, ತುಮಕೂರು ಇವರ ಶಿಫಾರಸ್ಸಿನನ್ವಯ ಈ ಕಛೇರಿಯ ಉಲ್ಲೇಖ (1) ರ ಆದೇಶ ದಿನಾಂಕ:27.10.1998 ರಂದು 
ಸಮಾಪನೆಗೊಳಿಸಿ ಹಿರಿಯ ನಿರೀಕ್ಷಕರು (ಬಳಕೆ) ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ತುಮಕೂರು ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಯು ದಿನಾಂಕ:17.09.1999ರಂದು ಸಂಘದ ಪ್ರಭಾರ ಪಡೆದು 
ಆಸ್ತಿ-ಜವಾಬ್ದಾರಿಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡಲು ಕ್ರಮ ಇಟ್ಟಿರುತ್ತಾರೆ. 


೧೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಉಲ್ಲೇಖ (2)ರ ಪತ್ರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರು 
ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿ ರದ್ದುಪಡಿಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿ ಸಂಘದಲ್ಲಿ ನಗದಾಗಲಿ, ಆಸ್ತಿಗಳಾಗಲಿ ಅಥವಾ ವಸೂಲಿಯಾಗುವಂತಹ ಯಾವುದೇ ರಹ ಇಲ್ಲದ ಕಾರಣ 
ಸಂಘವು ಸರ್ಕಾರಕ್ಕೆ ಪಾವತಿಸಲು ಬಾಕಿ ಇದ್ದ ಷೇರು ರೂ.7000/- ಬಂಡವಾಳ ಸಾಲ ರೂ.10,000/- ಸರ್ಕಾರದ ಸಾಲದ 
ಬಡ್ಡಿ ರೂ.1000/- ಸರ್ಕಾರದಿಂದ ಸದಸ್ಯರ ನೋಂದಣಿಯಾಗಿ ಷೇರು, ಪ್ರವೇಶಧನ, ಷೇರು, ಫೀ ರೂ.1381-25 ಆಡಿಟ್‌ ಫೀ 
ರೂ.520/- ಒಟ್ಟು ರೂ.19901-25 ಗಳನ್ನು ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ಬೆಂಗಳೂರುರವರ ಆದೇಶ 
ಸಂಖ್ಯೆ: ಆರ್‌ಸಿಎಸ್‌/ಎಲ್‌ಕ್ಕೂಡಿ/28/2000-01 ದಿನಾಂಕ:11.03.2005ರಲ್ಲಿ ಮನ್ನಾ ಮಾಡಿರುತ್ತಾರೆ. 
ಸಮಾಪನಾಧಿಕಾರಿಗಳ ಸಭಾ ನಡವಳಿಕೆ ದಿನಾಂಕ:30.09.2005 ರನ್ವಯ ಸಂಘದ ನಿರ್ದಿಷ್ಟ ಹಾಗೂ ನಿಖರವಾದ 
ದಾಖಲಾತಿಗಳು ಇಲ್ಲದ ಕಾರಣ ಆಸ್ಕಿಗಳನ್ನು ನಷ್ಟದ ಖಾತೆಗೆ ವರ್ಗಾಯಿಸಿರುತ್ತಾರೆ. 
ಆಸ್ತಿಗಳನ್ನು ನಷ್ಟ ಖಾತೆಗೆ ವರ್ಗಾಯಿಸಿರುವುದರಿಂದ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಸಂಘದಲ್ಲಿ 
ಯಾವುದೇ ರಹ ಇಲ್ಲದ ಕಾರಣ ಆಸ್ತಿ ಜವಾಬ್ದಾರಿಗಳನ್ನು ಶೂನ್ಯ ಮಾಡಿ ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಲು 
ತೀರ್ಮಾನಿಸಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಸಂಘದ ನೋಂದಣಿ ರದ್ದುಪಡಿಸಲು ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001ರಲ್ಲಿ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಕೆ. ಯದುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು 
ಪ್ರಾಂತ, ಬೆಂಗಳೂರು ಆದ ನಾನು ಸಮಾಪನೆಗೊಂಡಿರುವ ತುಮಕೂರು ತಾಲ್ಲೂಕು ಕಾರ್ಮಿಕ ಒಪ್ಪಂದ ಮತ್ತು ನಿರ್ಮಾಣ 
ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಂಘದ ನೋಂದಣಿ ಸಂಖ್ಯೆಡಿಆರ್‌ಟಿ/436/66-67 
ದಿನಾ೦ಕ:30.06.1966ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದ್ದೇನೆ. ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ 
ಮತ್ತು ವಿಸರ್ಜಿತವಾಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31.03.2008 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಕೆಗಳು 
ನಂ. ಜೆ.ಆರ್‌ಬಿ/ಸಮಾಪನೆ/46/1998-99, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಗೊಂಡಿರುವ ತಿಪಟೂರು ತಾಲ್ಲೂಕು ಗ್ರಾಮಾ೦ತರ ಕಸಬುದಾರರ ಕೈಗಾರಿಕಾ ವಿವಿದೋದ್ದೇಶ 
ಸಹಕಾರ ಸಂಘ ನಿಯಮಿತ ತಿಪಟೂರು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ ಜೆಆರ್‌ಬಿ/ಸಮಾಪನೆ/46/98-99 ದಿನಾಂಕ:22.02.2000. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ/69/ ಸಿಎಲ್‌ಎಂ/ 2001 ದಿನಾ೦ಕ:21.11.2001. 
3) ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಪ್ರಸ್ತಾವನೆ ಪತ್ರ 
ಸಂಖ್ಯೆ ಡಿಆರ್‌ಟಿ/ ಡಿಎಲ್‌ಎಸ್‌/52/2000-01, ದಿನಾ೦ಕ:19.03.2004. 
ಪ್ರಸ್ತಾವನೆ: 
ತಿಪಟೂರು ತಾಲ್ಲೂಕು ಗ್ರಾಮಾಂತರ ಕಸಬುದಾರರ ಕೈಗಾರಿಕಾ ವಿವಿದೋದ್ದೇಶ ಸಹಕಾರ ಸಂಘ ನಿಯಮಿತ, 
ತಿಪಟೂರು ಈ ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣದಿಂದ ಸಹಕಾರ ಸಂಘಗಳ ಉಪನಿಬಂಧಕರು, 
ತುಮಕೂರು ಜಿಲ್ಲೆ, ತುಮಕೂರು ಇವರ ಶಿಫಾರಸ್ಸಿನನ್ವಯ ಈ ಕಛೇರಿಯ ಉಲ್ಲೇಖ (1ರ ಆದೇಶದನ್ವಯ ಸಂಘವನ್ನು 
ಸಮಾಪನೆಗೊಳಿಸಿ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತಿಪಟೂರು ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 
ಉಲ್ಲೇಖ (3)ರ ಪತ್ರದೊಂದಿಗೆ ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರು 
೦ಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸುವಂತೆ ಕೋರಿರುತ್ತಾರೆ. 
ಸ್ತಾವನೆಯನ್ನು ಪರಿಶೀಲಿಸಲಾಗಿ ಸಮಾಪನಾಧಿಕಾರಿಗಳ ಸಭೆ ನಡವಳಿಕೆ ದಿನಾ೦ಕ:29.10.2003ರನ್ವಯ ಸಂಘದಲ್ಲಿ ನಿರ್ದಿಷ್ಟ 
ಹಾಗೂ ನಿಖರವಾದ ದಾಖಲಾತಿಗಳು ಸಮಾಪನಾಧಿಕಾರಿಗಳ ವಶದಲ್ಲಿ ಇಲ್ಲದ ಕಾರಣ ಸಂಘದ ಆಸ್ತಿಗಳನ್ನು ವಸೂಲಾಗದ 
ಆಸ್ಥಿಗಳೆಂದು ತೀರ್ಮಾನಿಸಿ ನಷ್ಟದ ಖಾತೆಗೆ ವರ್ಗಾಯಿಸಿರುತ್ತಾರೆ. 


24 


(೬ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೧೫ 





ಆಸ್ತಿಗಳನ್ನು ನಷ್ಟದ ಖಾತೆಗೆ ವರ್ಗಾಯಿಸಿರುವುದರಿಂದ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಸಂಘದಲ್ಲಿ 
ಯಾವುದೇ ರಹ ಇಲ್ಲದ ಕಾರಣ ಆಸ್ತಿ ಜವಬ್ದಾರಿಗಳನ್ನು ಶೂನ್ಯ ಮಾಡಿ ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸಲು 
ತೀರ್ಮಾನಿಸಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕಂಡ ಆದೇಶ 
ಹೊರಡಿಸಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
75ರ ಅನ್ವಯ ಹಾಗೂ ಉಲ್ಲೇಖ (2)ರ ಸರ್ಕಾರದ ಅಧಿಸೂಚನೆಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಕೆ. 
ಯದುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 
ಸಮಾಪನೆಗೊಂಡಿರುವ ತಿಪಟೂರು ತಾಲ್ಲೂಕು ಗ್ರಾಮಾಂತರ ಕಸಬುದಾರರ ಕೈಗಾರಿಕಾ ವಿವಿದೋದ್ದೇಶ ಸಹಕಾರ ಸಂಘ 
ನಿಯಮಿತ, ತಿಪಟೂರು ಈ ಸಂಘದ ನೋಂದಣಿ ಸಂಖ್ಯೆ: ಎಆರ್‌ 3890/1978 ದಿನಾಂಕ:23.03.1978 ನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ರದ್ದುಪಡಿಸಿದ್ದೇನೆ. ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜಿತವಾಗಿರುತ್ತದೆ. 

ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31.03.2008 ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 


ಪಿ.ಆರ್‌.810 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 
ಸಹಕಾರ ಇಲಾಖೆ 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18 ಇವರ 
ಕಾರ್ಯಾಲಯ 


ನಂ. ಜೆ.ಆರ್‌.ಬಿ.ಎಲ್‌.ಕ್ಯೂಡಿ.23:ಎಲ್‌.ಎಂ.ಸಿ.2007-08, ಬೆಂಗಳೂರು, ದಿನಾಂಕ:4ನೇ ಏಪ್ರಿಲ್‌, 2008 
ವಿಷಯ: ಶಿವಮೊಗ್ಗ ಜಿಲ್ಲೆ ಸೊರಬ ತಾಲ್ಲೂಕು ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಸೊರಬ ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗ ರವರ ಪ್ರಸ್ತಾವೆ ನಂ. ಡಿಆರ್‌ಎಸ್‌: ಸಮಾಪನೆ: 
ಡಿಎಲ್‌ಎಸ್‌:1290:2005-06 ದಿನಾ೦ಕ:25.10.2005. 
2) ಈ ಕಛೇರಿ ಪತ್ರ ನಂ.ಜೆಆರ್‌ಎಲ್‌ಕ್ಕೂಡಿ23:ಎಲ್‌ಎಂಸಿ:2005-06 ದಿನಾಂಕ:29.11.2005. 
ಪ್ರಸ್ತಾವನೆ: 
ಶಿವಮೊಗ್ಗ ಜಿಲ್ಲಾ ಸೊರಬ ತಾಲ್ಲೂಕು ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಈ ಸಂಘವು ನೋಂದಣಿ 
ಸಂಖ್ಯೆ: ಎಡಿಎಂ.ಆರ್‌ಜಿಎನ್‌.2932:ಸಿ.ಆರ್‌.107:88-89 ದಿನಾ೦ಕ:15.03.1989ರನ್ವಯ ನೋಂದಣಿಯಾಗಿದ್ದು, ಸೊರಬ 
ತಾಲ್ಲೂಕಿನ ಕಾರ್ಯವ್ಯಾಪ್ತಿ ಹೊಂದಿರುತ್ತದೆ. ಈ ಸಹಕಾರ ಸಂಘ ನೋಂದಣಿಯಾಗಿರುವ ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊ೦ಡಿದೆಯೆಂದು, 2003-04ನೇ ಸಾಲಿನಿಂದ ವಾರ್ಷಿಕ ಮಹಾಸಭೆ 
ಹಾಗೂ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ ನಡೆಸಿರುವುದಿಲ್ಲ, ಈ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಆಡಳಿತ ಮಂಡಳಿ 
ಸದಸ್ಯರಿಗಾಗಲೀ, ಸಂಘದ ಸದಸ್ಕರಿಗಾಗಲೀ, ಯಾವುದೇ ಆಸಕ್ತಿ ಇಲ್ಲದ ಕಾರಣ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ 1959ರ ಕಲಂ 72(2) ರನ್ವಯ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖ («1ರ ಪತ್ರದಲ್ಲಿ ಉಪ ನಿಬಂಧಕರು, 
ಶಿವಮೊಗ್ಗರವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವೆಯಲ್ಲಿನ ಆರೋಪಗಳಿಗೆ ಸಂಘದ ಆಡಳಿತ ಮಂಡಳಿ 
ಸದಸ್ಯರ ಆಕ್ಷೇಪಗಳೇನಾದರೂ ಇದ್ದಲ್ಲಿ ಉಲ್ಲೇಖ (2)ರ ನೋಟೀಸನ್ನು ನೀಡಿದ್ದು, 15 ದಿನಗಳೊಳಗಾಗಿ ಉತ್ತರ ನೀಡಲು 
ನೋಟೀಸಿನಲ್ಲಿ ತಿಳಿಸಿ, ನೋಟೀಸನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ರವರ ಮೂಲಕ ಜಾರಿ 
ಮಾಡಲಾಗಿ ಸದರೀ ನೋಟೀಸನ್ನು ಸ್ವೀಕರಿಸಿದ್ದರೂ, ಆಡಳಿತ ಮಂಡಳಿ ಸದಸ್ಯರಾರೂ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ. 
ಆದ್ದರಿಂದ ಸದರೀ ವಿಷಯದಲ್ಲಿ ಅವರ ಆಕ್ಷೇಪಣೆಗಳು ಏನೂ ಇಲ್ಲವೆಂದು ಭಾವಿಸಿರುತ್ತದೆ. ಹಾಗೂ ನೋಟೀಸಿನಲ್ಲಿ 
ತಿಳಿಸಿರುವ ನ್ಯೂನತೆಗಳು ಆರೋಪಗಳು ನಿಜವೆಂದು ಒಪ್ಪಿ ಸಮಾಪನೆಗೊಳಿಸಲು ಆಕ್ಷೇಪಣೆ ಇರುವುದಿಲ್ಲವೆಂದು ಒಪ್ಪಿಗೆ 
ಇರುವುದರಿಂದ ಹಾಗೂ ಮೇಲ್ಕಂಡ ಸಂದರ್ಭಗಳಲ್ಲಿ ತಿಳಿಸಿರುವ ಕಾರಣಗಳ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸುವುದೇ 
ಸೂಕ್ತವೆಂದು ಪರಿಗಣಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 


೧೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 


ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ನಂ.ಸಿಎಂಡಬ್ರ್ಯೂಃ69: ಸಿಎಲ್‌ಎಂ:2001 ದಿನಾಂಕ;21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಿ.ಕೆ. 
ಯಧುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ ಬೆಂಗಳೂರು, ಆದ ನಾನು ಶಿವಮೊಗ್ಗ 
ಜಿಲ್ಲೆ, ಸೊರಬ ತಾಲ್ಲೂಕು ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಸೊರಬ, ಈ ಸಹಕಾರ ಸಂಘವನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ, ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ ಸೊರಬ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿರುತ್ತೇನೆ. 

ನೇಮಕಗೊಂಡ ಸಮಾಪನಾಧಿಕಾರಿಯು ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು ಸಂಘದ ಆಸ್ತಿ- 
ಜವಾಬ್ದಾರಿಗಳನ್ನು ನಿಯಮಾನುಸಾರ ವಿಲೇಗೊಳಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು ಈ ಆದೇಶದ 
ದಿನಾಂಕದಿಂದ 90 (ತೊಂಭತ್ತು) ದಿನಗಳೊಳಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ 4ನೇ ಏಪ್ರಿಲ್‌ 2008 
ರಂದು ಹೊರಡಿಸಿದೆ. 





ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18 ಇವರ 
ಕಾರ್ಯಾಲಯ 
ನಂ. ಜೆ.ಆರ್‌.ಬಿ.ಎಲ್‌.ಕ್ಯೂಡಿ.34/4:ಎಲ್‌.ಎಂ.ಸಿ.2007-08, ಬೆಂಗಳೂರು, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಯಲ್ಲಿರುವ ಶಿವಮೊಗ್ಗ ತಾಲ್ಲೂಕು ಕುಕ್ಕುಟ ಪಾಲಕರ ಸಹಕಾರ ಸಂಘ ನಿ, ಶಿವಮೊಗ್ಗ. 
ಶಿವಮೊಗ್ಗ ಜಿಲ್ಲೆ, ಇದರ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ ಜೆಆರ್‌ಬಿ: ಎಲ್‌ಕ್ಕೂಡಿ:34: ಎಲ್‌ಎಂಸಿ:2004-05, 
ದಿನಾಂಕ:24.11.2005. 
2) ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗರವರ ಪ್ರಸ್ತಾವೆ ನಂ.ಡಿಆರ್‌ಎಸ್‌: ಸಮಾಪನೆ: 
ಡಿಎಲ್‌ಎಸ್‌:476:2005-06, ದಿನಾ೦ಕ:31.03.2006. 
ಪ್ರಸ್ತಾವನೆ: 
ಶಿವಮೊಗ್ಗ ತಾಲ್ಲೂಕು ಕುಕ್ಕುಟ ಪಾಲಕರ ಸಹಕಾರ ಸಂಘ ನಿ, ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲೆ ಈ ಸಂಘವು 
ನೋಂದಣಿ ಸಂಖ್ಯೆ: ಡಿಆರ್‌ಎಸ್‌: ನೊಂದಣಿ:20461:97-98 ದಿನಾ೦ಕ:24.02.1998 ರನ್ವಯ ನೋಂದಣಿಯಾಗಿದ್ದು, 
ಶಿವಮೊಗ್ಗ ತಾಲ್ಲೂಕಿನ ಕಾರ್ಯವ್ಯಾಪ್ತಿ ಹೊಂದಿರುತ್ತದೆ. ಈ ಸಹಕಾರ ಸಂಘ ನೋಂದಣಿಯಾಗಿರುವ ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದೆಯೆಂದು, 2004-05ನೇ ಸಾಲಿನಿಂದ ವಾರ್ಷಿಕ ಮಹಾಸಭೆ 
ಹಾಗೂ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ ನಡೆಸಿರುವುದಿಲ್ಲ, ಈ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಆಡಳಿತ ಮಂಡಳಿ 
ಸದಸ್ಯರಿಗಾಗಲೀ, ಸಂಘದ ಸದಸ್ಯರಿಗಾಗಲೀ ಯಾವುದೇ ಆಸಕ್ತಿ ಇಲ್ಲದ ಕಾರಣ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ 1959ರ ಕಲಂ 72(2) ರನ್ವಯ ಉಲ್ಲೇಖ (1) ರಲ್ಲಿಯ ಆದೇಶದಲ್ಲಿ ಸಮಾಪನೆಗೊಳಿಸಿ ಮಾರಾಟಾಧಿಕಾರಿ (1) 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ ಶಿವಮೊಗ್ಗ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಸದರಿ ಸಮಾಪನಾಧಿಕಾರಿಯವರು ದಿನಾಂಕ:24.11.2005ರಂದು ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. 
ಪ್ರಭಾರ ವಹಿಸಿಕೊಂಡ ಸಮಾಪನಾಧಿಕಾರಿಯವರು ಸಂಘದ  ಆಸ್ತಿ-ಜವಾಬ್ದಾರಿಗಳನ್ನು ವಿಲೇಗೊಳಿಸಲು 
ಕ್ರಮವಿಟ್ಟರುತ್ತಾರೆ೦ದು, ಆಸ್ತಿ-ಜವಾಬ್ದಾರಿಗಳನ್ನು ಶೂನ್ಯಗೊಳಿಸಿರುವುದರಿಂದ ಕಲಂ 75 ರನ್ವಯ ನೋಂದಣಿ ಸಂಖ್ಯೆಯನ್ನು 
ರದ್ದುಪಡಿಸುವಂತೆ ಉಲ್ಲೇಖ (2) ರ ಪತ್ರದಲ್ಲಿ ಉಪ ನಿಬಂಧಕರು, ಶಿವಮೊಗ್ಗರವರು ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಸರ್ಕಾರದ ವಿನಿಯೋಗಗಳು ಯಾವುದೂ ಇರುವುದಿಲ್ಲ. ಸದಸ್ಯರಿಗೆ ಷೇರು 
ಹಣ ಹಂಚಿಕೆ ಮಾಡಿರುತ್ತಾರೆ. ವಸೂಲಾತಿಗೆ ಸಾದ್ಯವಾಗದ ಇತರೆ ಆಸ್ಮಿ-ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಲೆಕ್ಕ 
ಪತ್ರಗಳನ್ನು ಆಡಿಟ್‌ ಮಾಡಿಸಿರುತ್ತಾರೆ ಹಾಗೂ ದಿನಾಂಕ:08.03.2006 ರಂದು ಸಮಾಪನಾಧಿಕಾರಿಯವರು ಠರಾವು ಪಾಸು 
ಮಾಡಿದ್ದು ನೋಂದಣಿ ರದ್ಧತಿಗೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. ಇವರ ನಿಲುವನ್ನು ಪುಷ್ಟೀಕರಿಸಿರುವ ಸಹಕಾರ ಸಂಘಗಳ ಉಪ 
ನಿಬಂಧಕರು ಶಿವಮೊಗ್ಗ ಜಿಲ್ಲೆ ಇವರು ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಂಡಿದ್ದು. ಸರ್ಕಾರದ ವಿನಿಯೋಗಗಳೇನು 
ಇಲ್ಲದ ಪ್ರಯುಕ್ತ ನೋಂದಣಿ ಸಂಖ್ಯೆ ರದ್ದುಪಡಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೧೭ 





ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ ಅಡಾವೆ ಪತ್ರಿಕೆ ಶೂನ್ಯವಾಗಿರುವ ಪ್ರಯುಕ್ತ ಹಾಗೂ ಸರ್ಕಾರದ 
ವಿನಿಯೋಗಗಳು, ಸ್ಥಿರಾಸ್ತಿಗಳು ಯಾವುದೂ ಇಲ್ಲದ ಪ್ರಯುಕ್ತ ಸಂಘವನ್ನು ಸಮಾಪನಾವಸ್ಥೆಯಲ್ಲಿಯೇ 
ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲೀ, ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನವಿಲ್ಲದಿರುವುದನ್ನು 
ಮನಗಂಡು ಸಹಕಾರ ಸಂಘಗಳ ಉಪನಿಬಂಧಕರು ಶಿವಮೊಗ್ಗ ಜಿಲ್ಲೆ ಇವರ ಶಿಫಾರಸ್ಸಿನನ್ವಯ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದು ಪಡಿಸುವುದೇ ಸೂಕ್ತವೆಂದು ಪರಿಗಣಿಸಲಾಗಿದ್ದು, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ನಂ.ಸಿಎಂಡಬ್ಲ್ಯೂಃ69: ಸಿಎಲ್‌ಎಂ:2001 ದಿನಾಂಕ;21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಿ.ಕೆ. 
ಯಧುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ ಬೆ೦ಗಳೂರು, ಆದ ನಾನು ಶಿವಮೊಗ್ಗ 
ತಾಲ್ಲೂಕು ಕುಕ್ಕುಟ ಪಾಲಕರ ಸಹಕಾರ ಸಂಘ ನಿ. ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆ ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: 
ಡಿಆರ್‌ಎಸ್‌:ನೊಂದಣಿ:20461: 97-98, ದಿನಾ೦ಕ:24.02.1998 ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ 
ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ಥಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ 
ಎ೦ದು ಪರಿಗಣಿಸತಕ್ಕದ್ದು. ಈ ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33ರನ್ವಯ 03 ವರ್ಷಗಳ ಕಾಲ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ಉಪವಿಭಾಗ 
ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ 31ನೇ ಮಾರ್ಚ್‌ 2008 ರಂದು ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಪಿ.ಆರ್‌.811 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 
ಅಧಿಕಾರಿಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌.ನಂ.168/2004-05, ದಿನಾ೦ಕ:18ನೇ ಜುಲೈ, 2008 
ಆರಕ್ಷಕ ಉಪ ನಿರೀಕ್ಷಕರು, ತರೀಕೆರೆ ಹೊಲೀಸ್‌ ಠಾಣೆ ಕ್ರೈಂ ನಂ.171/2004, ದಿನಾಂಕ:10.12.2004 
ಅಬಕಾರಿ ಉಪ ನಿರೀಕ್ಷಕರು, ತರೀಕೆರೆ ಉಪವಲಯ ಇವರ ಪ್ರ.ಮಾ.ವ. ಸಂಖ್ಯೆ:15/2004-05, ದಿನಾಂಕ:18.03.2005 
ಉಪಸ್ಥಿತರು: ಕೆ.ಸಿ. ಹರಿದಾಸ್‌, ಅಧಿಕಾರಿಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಪಿರ್ಯಾದುದಾರರು ಆಪಾದಿತರು 
ಪೊಲೀಸ್‌ ಉಪ ನಿರೀಕ್ಷಕರು, ತರೀಕೆರೆ ಪೊಲೀಸ್‌ ಠಾಣೆ, ಆರೋಪಿಗಳು ಪತ್ತೆಯಾಗಿರುವುದಿಲ್ಲ. 
ತರೀಕೆರೆ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:09.12.2004ರಂದು ತರೀಕೆರೆ ಪೊಲೀಸ್‌ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಸಿಬ್ಬಂದಿಗಳಾದ ಹೆಚ್‌.ಸಿ.177, ಹೆಚ್‌.ಸಿ. 38, ಪಿ.ಸಿ.235, 82, 420, 386, 134, 170, ಪಿ.ಸಿ.584 
ಮತ್ತು ಸಾರಾಯಿ ಕಂಪನಿಯ ಸಿಬ್ಬಂದಿಗಳಾದ ಚಲುವೇಗೌಡ, ಅಶ್ವಥ್‌, ನವೀನ, ಯೋಗೀಶ್‌ರವರೊಂದಿಗೆ ಹಾಗೂ 
ಪಂಚರೊಂದಿಗೆ ಸಾರಾಯಿ ಕಂಪನಿಯ ವಾಹನಗಳಾದ ಕೆಎ-02-6136, ಹಾಗೂ ಕೆಎ-14-ಎಂಡಿ:4004 ರ ಜೀಪುಗಳಲ್ಲಿ 
ರಾತ್ರಿ 10.00 ಗಂಟೆಗೆ ಕರೆದುಕೊಂಡು ಕೋಡಿಕ್ಕಾಂಪ್‌ ಮುಖಾಂತರ ಲಿಂಗದಹಳ್ಳಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಹೋಗಿ 
ಗಾಳಿಹಳ್ಳಿ ಕ್ರಾಸ್‌ನ ಬನಶಂಕರಿ ದೇವಸ್ಥಾನದ ಹತ್ತಿರ ಸಿಬ್ಬಂದಿಗಳೊಂದಿಗೆ ಅಕ್ರಮ ಸಾರಾಯಿ ವಾಹನ ಬರುತ್ತಿರುವುದನ್ನು 
ನಿರೀಕ್ಷೆಯಲ್ಲಿ ಕಾಯುತ್ತಿರುವಾಗ ತರೀಕೆರೆ ನಗರದ ಕೆ.ಇ.ಬಿ. ರಸ್ತೆ ಕಡೆಯಿಂದ ಒಂದು ಹಸಿರು ಬಣ್ಣದ ಅಂಬಾಸಿಡರ್‌ ಕಾರ್‌ 
ಬಂದಿದ್ದು ಪೊಲೀಸ್‌ರನ್ನು ನೋಡಿ ಕಾರಿನ ಚಾಲಕ ಪುನಃ ಕೋಡಿಕ್ಯಾಂಪ್‌ ಕಡೆ ಹೋಗಿ ನಂತರ ಜನತಾ ಕಾಲೋನಿ ಕಡೆ 
ಹೋಗುವ ರಸ್ತೆಯಲ್ಲಿ ವೇಗವಾಗಿ ಹೋಗುತ್ತಿದ್ದನ್ನು ಕ೦ಡು ಜೀಪ್‌ಗಳಲ್ಲಿ ಬೆನ್ನಟ್ಟಿ ಹೋದಾಗ ಕಾರಿನ ಚಾಲಕ ಬನಶಂಕರಿ 
ಕಾಲೋನಿಗೆ ಹೋಗುವ ರಸ್ತೆಯ ಪಕ್ಕ ಇರುವ ಶಂಕರ್‌ ಎಂಬುವವರ ಮನೆಯ ಎದುರಿಗೆ ಕಾರನ್ನು ಅಲ್ಲಿಯೇ ನಿಲ್ಲಿಸಿ 
ಸ್ಥಳದಿಂದ ಪರಾರಿಯಾಗಿರುತ್ತಾರೆ. ಶಂಕರ್‌ರವರ ಮನೆಯ ಬ್ಯಾಟರಿ ಹಾಗೂ ಜೀಪ್‌ಗಳ ಬೆಳಕಿನ ಸಹಾಯದಿಂದ ಕಾರನ್ನು 


೧೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಪಂಚರ ಸಮಕ್ಷಮ ಅನುಮಾನಿಸಿ ನೋಡಲಾಗಿ ಸದರಿ ಕಾರ್‌ನಲ್ಲಿ 4 ಬಿಳಿ ಬಣ್ಣದ ಗೊಬ್ಬರದ ಚೀಲಗಳಲ್ಲಿ ಸಾರಾಯಿ 
ಪ್ಯಾಕೆಟ್‌ಗಳನ್ನು ತುಂಬಿ ಬಾಯಿ ಕಟ್ಟಿದ್ದು ಸದರಿ ಚೀಲಗಳ ಬಾಯನ್ನು ಬಿಚ್ಚಿ ಏಣಿಕೆ ಮಾಡಿ ನೋಡಲಾಗಿ 100 ಎಂ.ಎಲ್‌.ನ 
ಸಾರಾಯಿ ಪ್ಯಾಕೆಟ್‌ಗಳಾಗಿದ್ದು ಒಟ್ಟು 800 ಪ್ಯಾಕೆಟ್‌ಗಳಿದ್ದು ಅವುಗಳ ಮೇಲೆ 100 ಎಂ.ಎಲ್‌. ಎಂಡಮ್‌ ಮುದೆಯಿದ್ದು. 
ಬಗ್ಗದನಾಳ್‌, ಹರಿಹರ ತಾಲ್ಲೂಕು ಎಂದು ಸೀಲ್‌ ಇದ್ದು ಸದರಿ ಪ್ಯಾಕೆಟ್‌ಗಳನ್ನು ಮುಂದಿನ ನಡವಳಿಕೆ ಬಗ್ಗೆ 
ವಶಪಡಿಸಿಕೊಂಡು ಪ್ಯಾಕೆಟ್‌ನ ಬೆಲೆಯು ರೂ.8,000/- ಗಳು ಆಗಬಹುದೆಂದು ತಿಳಿದು ಬಂತು. ಕಾರನ್ನು ಪರಿಶೀಲಿಸಲಾಗಿ 
ಅದು ಹಸಿರು ಬಣ್ಣದ ಅಂಬಾಸಿಡರ್‌ ಕಾರ್‌ ಆಗಿದ್ದು, ಹಿ೦ದೆ ಮುಂದೆ ಬಿಳಿ ಬೋರ್ಡ್‌ ಮೇಲೆ ಎಂ.ಇ.ಬಿ.5036 ಎಂಬ 
ಸಂಖ್ಯೆ ಇದ್ದು ಸದರಿ ಕಾರಿನ ಬೆಲೆ ರ.(25,000/- ಗಳು ಎಂದು ತಿಳಿದು ಬಂದಿರುತ್ತದೆ. ಕಾರನ್ನು ಕೂಡ ವಶಕ್ಕೆ 
ತೆಗೆದುಕೊಂಡು ಸ್ಥಳದಲ್ಲಿ ರಾತ್ರಿ 1115 ರಿಂದ 12.00 ಗಂಟೆಯವರೆಗೆ ಮಹಜರ್‌ ಕ್ರಮ ಜರುಗಿಸಿ, ಅಂಬಾಸಿಡರ್‌ ಕಾರನ್ನು 
ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು, ಠಾಣೆಗೆ ಬಂದು ಕ್ರೈಂ ನಂ.171/ 2004, ದಿನಾಂಕ;10.12.2004 ರಂದು 
ಮೊಕದ್ದಮೆಯನ್ನು ದಾಖಲು ಮಾಡಿ ಪ್ರ.ಮಾ.ವ. ವರದಿಯನ್ನು ನ್ಯಾಯಾಲಯಕ್ಕೆ ಮತ್ತು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ 
ಪ್ರಕರಣವನ್ನು ಮುಂದಿನ ತನಿಖೆಗಾಗಿ ಅಬಕಾರಿ ನಿರೀಕ್ಷಕರು, ತರೀಕೆರೆ ಉಪ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 
ಸದರಿಯವರು ತನಿಖೆಯನ್ನು ಮುಂದುವರೆಸಿ ಪ್ರಮಾ.ವ. ಸ೦ಖ್ಯೆ:15/2004-05, ದಿನಾ೦ಕ:18.03.2005ರಂದು ಮೊಕದ್ದಮೆ 
ದಾಖಲು ಮಾಡಿ ನ್ಯಾಯಾಲಯಕ್ಕೆ ಮತ್ತು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಸಾರಾಯಿ ಸ್ಯಾಚೆಟ್‌ಗಳಿಗೆ ಸಂಬಂಧಿಸಿದಂತೆ, ಪ್ರಾಧಿಕಾರವು ಮುಟ್ಟುಗೋಲಿನ 
ನಡವಳಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಯ ಅಡಿಯಲ್ಲಿ ಪ್ರಾರಂಭಿಸಿ ವಾಹನ ಮಾಲೀಕತ್ವದ 
ಹಾಗೂ ಮೌಲ್ಯ ದೃಢೀಕರಣ ಪತ್ರ ಕೋರಿ ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆದು ಮುಟ್ಟುಗೋಲಿನ 
ನಡವಳಿಗಳನ್ನು ಮುಂದುವರಿಸಲಾಯಿತು. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಇವರು ''ಬಿ” ಎಕ್ಸ್ಟ್ರಾಕ್ಟ್‌ ನೀಡಿದ್ದು ದಿನಾಂಕ:31.03.1995ರಿಂದ 
ಐ.ಪಿ. ಬಸವರಾಜು ಬಿನ್‌ ಟಿ.ಎಂ. ಪಾರ್ವತಪ್ಪ, ಪಂಚಕಲ್ಲಯ್ಯ ಸ್ಟ್ರೀಟ್‌, ತರೀಕೆರೆ ತಾಲ್ಲೂಕು ಇವರು ವಾಹನದ 
ಮಾಲೀಕರಾಗಿರುವುದು ಕಂಡುಬಂದಿರುತ್ತದೆ. ಸದರಿಯವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಅಡಿಯಲ್ಲಿ 
ನೋಟಿಸ್‌ ನೀಡಲಾಗಿದ್ದು ಈ ಸಂಬಂಧ ಸದರಿಯವರು ಐ.ಜೆ. ಶಿವಕುಮಾರ್‌, ನ್ಯಾಯವಾದಿ, ಚಿಕ್ಕಮಗಳೂರು ಇವರ 
ಮುಖಾಂತರ ದಿನಾಂಕ:30.12.2005ರಲ್ಲಿ ಅರ್ಜಿ ಸಲ್ಲಿಸಿದ್ದು, ಸದರಿ ಅರ್ಜಿಯಲ್ಲಿ ಶ್ರೀ ಟಿ.ಎಸ್‌. ದೀಪು ಬಿನ್‌ ಲೇಟ್‌ 
ಕುಮಾರಸ್ವಾಮಿ, ದಾಸರ ಬೀದಿ, ಕಸಬಾ ಟೌನ್‌, ತರೀಕೆರೆ ತಾಲ್ಲೂಕು, ಇವರಿಗೆ ದಿನಾಂಕ:20.03.2003 ರಂದು ಮಾರಾಟ 
ಮಾಡಿರುವುದಾಗಿ ಶುದ್ಧ ಕ್ರಯಕ್ಕೆ ಒಪ್ಪಂದ ಕರಾರು ಪತ್ರವನ್ನು ಸಲ್ಲಿಸಿರುತ್ತಾರೆ. 

ಶ್ರೀ ಟಿ.ಎಸ್‌. ದೀಪು ಬಿನ್‌ ಲೇಟ್‌ ಕುಮಾರಸ್ವಾಮಿ, ದಾಸರ ಬೀದಿ, ಕಸಬಾ ಟೌನ್‌, ತರೀಕೆರೆ ತಾಲ್ಲೂಕು, ಇವರಿಗೆ 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಅಡಿಯಲ್ಲಿ ನೋಟಿಸ್‌ ನೀಡಲಾಗಿದ್ದು ಈ ಸಂಬಂಧ ಸದರಿಯವರು 
ದಿನಾ೦ಕ:05.05.2006 ರಂದು ಅರ್ಜಿ ಸಲ್ಲಿಸಿ ಪ್ರಕರಣದಲ್ಲಿ ಜಫ್ತಾಗಿರುವ ವಾಹನವು ನಾನು ಊರಿನಲ್ಲಿ ಇಲ್ಲದೆ ಇದ್ದ 
ಸಮಯದಲ್ಲಿ ಡ್ರೈವರ್‌ ಈ ಕೆಲಸ ಮಾಡಿರುತ್ತಾನೆ ಇದು ತಪ್ಪೆಂದು ಒಪ್ಪಿಕೊಳ್ಳುತ್ತೇನೆ. ಹಾಗೂ ವಾಹನವನ್ನು ಪಡೆಯಲು 
ಆರ್ಥಿಕ ತೊಂದರೆ ಇರುವುದರಿಂದ ಸಾಧ್ಯವಾಗುವುದಿಲ್ಲ. ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನನ್ನ 
ಅಭ್ಯಂತರವೇನು ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಜಫ್ತುಪಡಿಸಿದ ವಾಹನ ಮತ್ತು 100 ಎಂ.ಎಲ್‌.ನ 800 ಸಾರಾಯಿ ಸ್ಯಾಚೆಟ್‌ಗಳ ಪೈಕಿ 
ರಾಸಾಯನಿಕ ಪರೀಕ್ಷೆಗೆ ಮಾದರಿ ಹೊರತುಪಡಿಸಿ ಇನ್ನುಳಿದ 100 ಎಂ.ಎಲ್‌.ನ 798 ಸಾರಾಯಿ ಸ್ಯಾಚೆಟ್‌ಗಳನ್ನು ಅಬಕಾರಿ 
ಅಧೀಕ್ಷಕರು, ಜಿಲ್ಲಾ ವಿಚಕ್ಷಣ ದಳ, ಚಿಕ್ಕಮಗಳೂರು ಜಿಲ್ಲೆ ಇವರ ಆದೇಶ ಸಂಖ್ಯೆ: 
ಡಿಇಐಬಿ/ಸಿಆರ್‌ಎಂ/ಮುಟ್ಟುಗೋಲು/7/2007-08, ದಿನಾಂಕ:28.11.2007ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ನಂತರ ನಾಶಪಡಿಸಲಾಯಿತು. 

ಸದರಿ ಪ್ರಕರಣದಲ್ಲಿ ವಾಹನದ ಮಾಲೀಕರ ಅರ್ಜಿಯ ಮೇರೆಗೆ ವಾಹನದ ಮೇಲೆ ಆಸಕ್ತಿ ಇಲ್ಲವೆಂದು 
ಪರಿಗಣಿಸಲಾಗಿರುತ್ತದೆ. ವಶಪಡಿಸಿಕೊಂಡ ವಾಹನ ಮುಟ್ಟುಗೋಲಿನ ನಡವಳಿಗಳು ಪೂರ್ಣಗೊಂಡಿದ್ದು, ಜಫ್ತಾಗಿರುವ 
ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು, ತಟಸ್ಥ ಸ್ಥಿತಿಯಲ್ಲಿಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಸರ್ಕಾರಕ್ಕೆ 
ಬರಬಹುದಾದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ ಮೊಕದ್ದಮೆಯ ಹಾಗೂ ಮೊಕದ್ದಮೆಯ ಶೀಘ್ರ 
ವಿಲೇವಾರಿ ದೃಷ್ಟಿಯಿಂದ ಸರ್ಕಾರದ ಆದಾಯದ ದೃಷ್ಟಿಯಿಂದ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೧೯ 





ಅಡಿಯಲ್ಲಿ ವಶಪಡಿಸಿಕೊಂಡ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಮನವರಿಕೆಯಾಗಿರುವುದರಿಂದ ಈ 
ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ 

ಶ್ರೀ ಕೆ.ಸಿ. ಹರಿದಾಸ್‌, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು 
ಜಿಲ್ಲೆ, ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕಲಂ 43(ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಈ ಪ್ರಕರಣದಲ್ಲಿ 
ಜಫ್ತುಪಡಿಸಿದ ವಾಹನ ಸಂಖ್ಯೆ: ಎಂ.ಇ.ಬಿ.-5036 (ಅಂಬಾಸಿಡರ್‌ ಕಾರ್‌) ಅನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43(ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 18ನೇ ಜುಲೈ 2008 ರಂದು ಬೆರಳಚ್ಚುಗಾರರಿಗೆ ಉಖ್ತಿಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶದ ದಿನಾಂಕದಿಂದ 30 ದಿನಗಳ ನಂತರ ಜಾರಿಯಲ್ಲಿರುತ್ತದೆ. 

ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆರ್‌.905 ಆಫ್‌ ಎಕ್ಸೈಸ್‌ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
DEPARTMENT OF MINES AND GEOLOGY, BANGALORE 
NOTIFICATION NO.DMG/AML/ADV/08-09, DATED:3™” APRIL, 2009 

It is hereby informed for the mining public that the area noted below is available for re-grant under 
rule 59(1) of MCR 1960 as under: 

1) This area is available for grant to the general public from the date of notification in the official 
gazette for a period of 60 days. 

2) The applications will be received over this area from general public from the date of notification 
in the official gazette for a period of 60 days. 

3) If the last day for receipt of application happens to be public holiday or general holiday, the 
application will be accepted on the next working day. 

4) Any applications received after 60 days from the date of notification in official gazette days will 
not be considered. 

The sketch of the area is available for verification at the office of the Director, Department of 
Mines and Geology, Khanijabhavan, Race Course Road, Bangalore-01 during working hours on all 
working days. 

The prescribed applications and the sketches of the notified area can be obtained from the office 
of the Director, Department of Mines and Geology, Khanijabhavan, Race Course Road, Bangalore-01 on 
payment of prescribed fees. 

The mining public should note the availability of the area published below is subject to the 
clearance from the Revenue Department, for mining activities and compliance of the provisions of the 
MM(D&R) Act 1957 and MCR 1960 and all other relevant acts and rules by the applicants. In case, the 
area is found to consists of forest lands, the clearance from the forest department under section 2 of the 
Forest (Conservation) Act 1980, for utilizing the area for non-forest activities should be obtained by the 
applicant. 

Interested persons are advised to inspect the area, satisfy themselves, about the availability of 
mineral deposits (as the area is determined ML) and the present status of the land there in before making 


application for mining lease. 


೧೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 




















Sl. Mineral Extent Sy.No. Location 

No. 

1. | Limestone 310 Acres 851 Kodla Village, Sedam Taluk, 
Gulbarga District. 








Director, 
Department of Mines and Geology, Bangalore. 





VILLAGE :~ KODLA 
TALUK ‘= SEDAM 
DISTRICT.- QU LRAREA 


ETT} 1001 116727587೧ FoR REGENT POR LEMESTENE 
EXTENT '-310-00 ARES 





0/೧೭, Go! 


1೫% 





Director, 
PR-348 Department of Mines and Geology, Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೨೧ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, (2ನೇ ವಲಯ) ಹಾಗೂ ವಸೂಲಾಧಿಕಾರಿಗಳು, ನಂ.146, 3ನೇ ಮುಖ್ಯ 
ರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೊಸ ರಸ್ತೆ, ಮಲ್ಲೇಶ್ವರಂ ಸಹಕಾರ ಸಂಘದ ಕಟ್ಟಡ ಬೆಂಗಳೂರು ಇವರ ನಡವಳಿಕೆಗಳು 
ಸಿಇಪಿ ಸಂಖ್ಯೆ: ಎಆರ್‌ಇ./ ಯು.ಬಿ.ಎಫ್‌/10018/2005-06, ದಿನಾಂಕ:29ನೇ ಅಕ್ಟೋಬರ್‌, 2005 
ವಿಷಯ: ದಿ ಭಾರತ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ನಂ.30, 15ನೇ ಕ್ರಾಸ್‌, ಜಯನಗರ 3ನೇ ಬ್ಲಾಕ್‌, 
ಬೆ೦ಗಳೂರು-560011 ಈ ಬ್ಯಾಂಕಿನ ಅಮಲ್ಜಾರಿ ಸಂಖ್ಯೆ: ಎಆರ್‌ಇ/ಯು.ಬಿ.ಎಫ್‌/10018/2005-06ಕ್ಕೆ 
ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ 
ನಿಯಮಗಳು 1960 ನಿಯಮ 38(7)(ಎ) ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ದಾವಾ ಸಂಖ್ಯೆ ಜೆ.ಆರ್‌.ಡಿ./ಯು.ಬಿ.ಎಫ್‌-ಎಸ್‌/1833/2005-06, ದಿನಾ೦ಕ:22.07.2005. 
2) ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಇ/ಯು.ಬಿ.ಎಫ್‌/10018/2005-06, ದಿನಾ೦ಕ:29.10.2005. 
3) ಮಾರಾಟಾಧಿಕಾರಿ ದಿ ಭಾರತ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲ್ಲಿ ಬೆ೦ಗಳೂರು ಇವರ ವರದಿ 
ದಿನಾಂಕ:18.02.2009. 
ಶ್ರೀಮತಿ ಟಿ. ಇಂದಿರಮ್ಮ W/o ವಿ. ಶ್ರೀಧರ್‌ ನಂ.10017/147/35A, ಅಂಬೇಡ್ಕರ್‌ ನಗರ, ಮೈಸೂರು ರಸ್ಕೆ, ಕನಕಪುರ 
ತಾಲ್ಲೂಕು, ರಾಮನಗರ ಜಿಲ್ಲೆ, ಇವರು ದಿ ಭಾರತ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ನಂ.30, 15ನೇ ಮುಖ್ಯ ರಸ್ತೆ, 
ಜಯನಗರ 3ನೇ ಬ್ಲಾಕ್‌, ಬೆಂಗಳೂರು-560011 ಈ ಬ್ಯಾಂಕಿನಲ್ಲಿ ಸದಸ್ಯತ್ವ ಸಂಖ್ಯೆ: 38793 ಸದಸ್ಯರಾಗಿ ಸಾಲ ತೀರಿಸುವ 
ಉದ್ದೇಶಕ್ಕಾಗಿ ದಿನಾ೦ಕ:08.10.2002 ರಂದು ರೂ.2,50,000/- (ರೂ. ಎರಡು ಲಕ್ಷದ ಐವತ್ತು ಸಾವಿರಗಳು ಮಾತ್ರ) ಗಳನ್ನು 
ಸಾಲವಾಗಿ ಪಡೆದು ಸದರಿ ಸಾಲವನ್ನು ಬ್ಯಾಂಕಿನ ಸಾಲ ಮಂಜೂರಾತಿಯ ಷರತ್ತು ಮತ್ತು ನಿಯಮಗಳ ಪ್ರಕಾರ 
ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದ ಕಾರಣ ಬ್ಯಾಂಕಿನ ಕಾರ್ಯದರ್ಶಿಯವರು ಸಾಲದ ಬಾಕಿ ವಸೂಲಾತಿಗಾಗಿ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70ರನ್ವಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ನಿಯಮ 441 
ದಾವಾ ಪಂಚಾಯ್ತಿ ನ್ಯಾಯಾಲಯ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ, ಬೆಂಗಳೂರು ಇವರ 
ನ್ಯಾಯಾಲಯದಲ್ಲಿ ದಾವಾ ಹೂಡಿದ್ದು, ದಾವಾ ಸಂಖ್ಯೆ ಜೆ.ಆರ್‌.ಡಿ/ಯುಬಿಎಫ್‌.ಎಸ್‌/1833/2005-06 
ದಿನಾಂಕ:22.07.2005ರಂತೆ ಆದೇಶ ಪಡೆದಿದ್ದರೂ ಸಾಲದ ಬಾಕಿ ವಸೂಲಾತಿಯಾಗಿರುವುದಿಲ್ಲ. 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ನಿ.441) ದಾವಾ ಪಂಚಾಯ್ತಿ ನ್ಯಾಯಾಲಯ, ಕರ್ನಾಟಕ ರಾಜ್ಯ ಸಹಕಾರ 
ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ, ಬೆಂಗಳೂರು ಇವರ ನ್ಯಾಯಾಲಯದಿಂದ ಪಡೆದ ಡಿಕ್ರಿ ಆದೇಶಾನುಸಾರ, 
ದಿ ಭಾರತ್‌ ಕೋ-ಆಪರೇಟಿವ್‌ ಬ್ಯಾಂಕಿನ ಕಾರ್ಯದರ್ಶಿಯವರು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 
ನಿಯಮ 34(1ರನ್ವಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, (ನಿಯಮ 441) 
ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ, ಕೆ.ಹೆಚ್‌.ರಸ್ತೆ, ಬೆಂಗಳೂರು-27 ಇವರ ಕಛೇರಿಯಲ್ಲಿ 
ಅಮಲ್ಲಾರಿ ಅರ್ಜಿ ಸಂಖ್ಯೆ: ಎಆರ್‌ಇ/ಯುಬಿಎಫ್‌/10018/2005-06 ರಂತೆ ಕ್ರಮ ತೆಗೆದುಕೊಳ್ಳಲು ದಾಖಲು ಮಾಡಿದ್ದು, 
ಸದರಿ ಅಮಲ್ಲಾರಿ ಅರ್ಜಿಯನ್ನು ದಿ ಭಾರತ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ನ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ 
ವಹಿಸಲಾಗಿತ್ತು. ಸದರಿ ಬ್ಯಾಂಕಿನ ಮಾರಾಟಾಧಿಕಾರಿಯವರು, ಈ ಅಮಲ್ಲಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು 
ಬಾಕಿದಾರರಾದ ಶ್ರೀಮತಿ ಟಿ. ಇಂದಿರಮ್ಮನವರು ಬ್ಯಾಂಕಿಗೆ ಈಡು ಮಾಡಿದ್ದ ಆಸ್ತಿ ಸಂಖ್ಯೆ: 10017/47/35% 
ಅಂಬೇಡ್ಕರ್‌ನಗರ, ಮೈಸೂರು ರಸ್ತೆ, ಕನಕಪುರ ಟೌನ್‌, ರಾಮನಗರ ಜಿಲ್ಲೆ, ಈ ಸ್ಥಿರಾಸ್ತಿಯನ್ನು ದಿನಾಂಕ:27.12.2008ರಂದು 
ಸಾರ್ವಜನಿಕ ಹರಾಜಿಗೆ ತಂದು ಮಾರಾಟ ಮಾಡಿರುತ್ತಾರೆ. ದಿನಾಂಕ:27.12.2008ರಂದು ನಡೆಸಿದ ಸಾರ್ವಜನಿಕ ಹರಾಜಿನಲ್ಲಿ 
ಒಟ್ಟು 26 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ 1ನೇ ಬಿಡ್ಡುದಾರರಾದ ಶ್ರೀ ಸಿ.ಎಸ್‌. ಚಂದ್ರಶೇಖರ್‌ 38/0 ಸಿ. 
ಸೂರಯ್ಯ ಇವರು ರೂ.8,85,000/- ಗಳಿಗೆ (ಎಂಟು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗಳು) ಬಿಡ್‌ ಮಾಡಿ ಅತೀ 
ಹೆಚ್ಚಿನ ಬಿಡ್ಡುದಾರರಾದ ಪ್ರಯುಕ್ತ ಬ್ಯಾಂಕಿನ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು ಶ್ರೀ ಸಿ.ಎಸ್‌. ಚಂದ್ರಶೇಖರ್‌ 
5/0 ಸಿ. ಸೂರಯ್ಯರವರ ಹೆಸರಿಗೆ ನಿಲ್ಲಿಸಿರುತ್ತಾರೆ. 
ಡಿಕ್ರಿ ಆದೇಶ ಮತ್ತು ಅಮಲ್ಜಾರಿ ಅರ್ಜಿ ಪ್ರಕಾರ ಅಸಲು, ಬಡ್ಡಿ ಮತ್ತು ಇತರೆ ವೆಚ್ಚ ಸೇರಿ ಒಟ್ಟು ರೂ.5,20,000/- 
ಮತ್ತು ದಿನಾಂಕ:13.12.2008ರಿಂದ ಬರಬೇಕಾದ ಬಡ್ಡಿ ಮತ್ತು ಇತರೆ ಖರ್ಚುಗಳು ಬ್ಯಾಂಕಿಗೆ ಬರಬೇಕಾಗಿರುತ್ತದೆ. 
ಮಾರಾಟಾಧಿಕಾರಿಯವರು ಹರಾಜಿಗೆ ತಂದಿರುವ ಆಸ್ತಿಯ ಮೌಲ್ಯವನ್ನು ರಿಜಿಸ್ಟರ್ಡ್‌ ಮೌಲ್ಯಮಾಪಕರು ರೂ.8.20,000/- 
ಗಳಿಗೆ ಮೌಲ್ಯಮಾಪನ ಮಾಡಿರುತ್ತಾರೆ. ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಟಿ. ಇಂದಿರಮ್ಮನವರ ಆಸ್ತಿಯನ್ನು ಖರೀದಿಸಿದ 
ಶ್ರೀ ಸಿ.ಎಸ್‌. ಚಂದ್ರಶೇಖರ್‌ 56/0 ಸಿ. ಸೂರಯ್ಯನವರು ಬಿಡ್‌ ಮೊತ್ತದ ಶೇ.15ರಷ್ಟು ಮೊಬಲಗನ್ನು ಅಂದರೆ ರೂ.1,35,000/- 
ಗಳನ್ನು ಹರಾಜಿನ ಸ್ಥಳದಲ್ಲಿಯೇ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುತ್ತಾರೆ. ಉಳಿಕೆ ಬಾಕಿ ಹಣ ಮತ್ತು ನೋಂದಣಿ ವೆಚ್ಚವನ್ನು 
ನಿಗದಿತ ಅವಧಿಯಲ್ಲಿ ಪಾವತಿಸಿರುವುದಾಗಿ ಬ್ಯಾಂಕಿನ ಮಾರಾಟಾಧಿಕಾರಿಗಳು ವರದಿ ಮಾಡಿರುತ್ತಾರೆ. 


೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಬ್ಯಾಂಕಿನ ಮಾರಾಟಾಧಿಕಾರಿಯವರು ದಿನಾಂಕ:27.12.2008ರಂದು ನಡೆಸಿದ ಸಾರ್ವಜನಿಕ ಹರಾಜನ್ನು ಕರ್ನಾಟಕ 
ಸಹಕಾರ ಸಂಘಗಳ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಹರಾಜು ನಡವಳಿಕೆಯನ್ನು ಮಾಡಿ ಶ್ರೀಮತಿ 
ಟಿ. ಇಂದಿರಮ್ಮರವರ ಸ್ಥಿರ ಸ್ವತ್ತನ್ನು ಶ್ರೀ ಸಿ.ಎಸ್‌. ಚಂದ್ರಶೇಖರ್‌ 50 ಸಿ. ಸೂರಯ್ಯನವರಿಗೆ ಮಾರಾಟ ಮಾಡಿರುವ ಆಸ್ತಿಯ 
ಹರಾಜನ್ನು ಖಾಯಂಗೊಳಿಸಬೇಕೆಂದು ಉಲ್ಲೇಖ (3) ರಂತೆ ಈ ಕಛೇರಿಗೆ ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ:27.12.2008ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಬಹಿರಂಗ ಹರಾಜಿನ 
ನಡವಳಿಯನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 26 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ 
ಪೈಕಿ ಅತ್ಯಧಿಕ ಬಿಡ್ಡುದಾರರಾದ ಶ್ರೀ ಸಿ.ಎಸ್‌. ಚಂದ್ರಶೇಖರ್‌ 6/0 ಸಿ.ಸೂರಯ್ಯ ಇವರಿಗೆ ರೂ.8,85,000.00 (ಎಂಟು ಲಕ್ಷದ 
ಎಂಬತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು ದಾಖಲಾತಿಗಳಿಂದ ತಿಳಿದುಬಂದಿರುತ್ತದೆ. 
ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾದ ಬಾಕಿ ಸಾಲವನ್ನು 
ಮರುಪಾವತಿ ಮಾಡದಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೇ ಆಕ್ಷೇಪಣೆಗಳನ್ನು ಸಲ್ಲಿಸದೆ ಇರುವುದರಿಂದ, 
ದಿನಾ೦ಕ:27.12.2008ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3)ರಂತೆ ಸಲ್ಲಿಸಿರುವ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ 
ಮಾರಾಟಾಧಿಕಾರಿಯವರು ಕೈಗೊಂಡ ಕ್ರಮಗಳು ಕಾನೂನುಬದ್ಧವಾಗಿದೆಯೆಂದು ಕಂಡುಬಂದಿರುವುದರಿಂದ ಈ ಕೆಳಗಿನಂತೆ 
ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಶ್ರೀ ಎಸ್‌. ಮೆಹಬೂಬ್‌, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 2ನೇ ವಲಯ, ಬೆಂಗಳೂರು ಹಾಗೂ 
ವಸೂಲಾಧಿಕಾರಿಗಳು, ಮಾರ್ಗೋಸ ರಸ್ತೆ, ಮಲ್ಲೇಶ್ವರಂ ಸಹಕಾರ ಸಂಘದ ಕಟ್ಟಡ, ಬೆಂಗಳೂರು ಆದ ನಾನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ/295/0(1//2005-06 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 
ನಿಯಮ 38(7) (ಎ) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ಲಾರಿ ಅರ್ಜಿ ಸಂಖ್ಯೆ: 
ಎ.ಆರ್‌.ಇ./ಯುಬಿಎಫ್‌/10018/2005-06 ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಶ್ರೀಮತಿ ಟಿ. ಇಂದಿರಮ್ಮ ಬ್ಯಾಂಕಿನ 
ಸದಸ್ಯತ್ವದ ಸಂಖ್ಯೆ: 38793 ಇವರಿಗೆ. ಸೇರಿದ ಸ್ಥಿರಾಸ್ತಿಯನ್ನು ದಿನಾಂಕ:27.12.2008ರಂದು ವಾದಿ ಬ್ಯಾಂಕಿನ 
ಮಾರಾಟಾಧಿಕಾರಿಯವರು ಮಾಡಿದ ಬಹಿರ೦ಗ ಹರಾಜಿನಲ್ಲಿ ಶ್ರೀ ಸಿ.ಎಸ್‌. ಚ೦ದ್ರಶೇಖರ್‌ 5/0 ಸಿ. ಸೂರಯ್ಯ, ಚಿಕ್ಕಾಲಹಳ್ಳಿ, 
ಸಾತನೂರು ಹೋಬಳಿ, ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ, ಇವರು ಅತಿ ಹೆಚ್ಚಿನ ಬಿಡ್ಡುದಾರರಾಗಿದ್ದು, ಇವರಿಗೆ 
ರೂ.8,85,000/- (ಎಂಟು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಗಳಿಗೆ ಈ ಕೆಳಗೆ ವಿವರಿಸಿದ ಸ್ಥಿರಾಸ್ತಿಯನ್ನು 
ಬಹಿರಂಗವಾಗಿ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿರುತ್ತೇನೆ. 

ಸ್ಥಿರಾಸ್ತಿಯ ವಿವರ 

ಆಸ್ಕಿ ಸಂ.10017/147/ 35% ಅಂಬೇಡ್ಕರ್‌ ನಗರ, ಮೈಸೂರು ರಸ್ತೆ, ಕನಕಪುರ ಟೌನ್‌, ರಾಮನಗರ ಜಿಲ್ಲೆ, ಈ ಸ್ವತ್ತಿನ 
ಅಳತೆ ಉತ್ತರ ದಕ್ಷಿಣ 35 ಅಡಿಗಳು, ಪೂರ್ವ ಪಶ್ಚಿಮ 35 ಅಡಿಗಳು ಅಳತೆಯುಳ್ಳ ನಿವೇಶನಕ್ಕೆ ಚೆಕ್ಕುಬಂದಿ: 

ಪೂರ್ವಕ್ಕೆ: ಗೌರಮ್ಮನವರ ಸ್ವತ್ತು 

ಪಶ್ಚಿಮಕ್ಕೆ: ರಾಮಚ೦ದ್ರಯ್ಯನವರ ಸ್ವತ್ತು 

ಉತ್ತರಕ್ಕೆ: ರಸ್ತೆ 

ದಕ್ಷಿಣಕ್ಕೆ: ಪುಟ್ಟಕ್ಕಿಗೌಡರ ಸ್ವತ್ತು 

ಮಾರಾಟವಾದ ಮೊಬಲಗು: ರೂ.8.85.000.00 

ಮಾರಾಟ ಮಾಡಿದ ದಿನಾಂಕ:27.12.2008 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾ೦ಕ:20.02.2009 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (2ನೇ ವಲಯ), ಹಾಗೂ 
ಪಿ.ಡಿ.13 ವಸೂಲಾಧಿಕಾರಿಗಳು, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸ ರಸ್ತೆ. 
ಮಲ್ಲೇಶ್ವರಂ ಸಹಕಾರ ಸಂಘದ ಕಟ್ಟಡ, ಬೆ೦ಗಳೂರು-560 003. 
HIGH COURT OF KARNATAKA 
NOTIFICATION 
No. RPS.171/1994, Bangalore, Dated:1° April, 2009 

Under Section 123 of the Code of Civil Procedure, 1908 (Central Act 5 of 1908) as amended by 
Act 104 of 1976, the Hon'ble Chief Justice is pleased to re-constitute the Rule Committee as under, with 
immediate effect: 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೨೩ 





1) Hon'ble Shri Justice V.G. Sabhahit Chairman 
2) Hon'ble Shri Justice K.L. Manjunath Member 
3) Hon'ble Shri Justice N. Ananda Member 
4) Sri Udaya Holla, Senior Advocate Member 
5) Sri Ravivarma Kumar, Senior Advocate Member 
6) The Prl. City Civil & Sessions Judge, City Civil Court, Member 
Bangalore 
7) The Registrar General, High Court of Karnataka Secretary 
By Order of the Hon'ble Chief Justice, 
PR-313 R.B. BUDHIHAL 


Registrar General. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು 
ನಂ.ಜೆ.ಆರ್‌.ಬಿ.ಎಲ್‌.ಕ್ಯೂಡಿ6/1: ಎಲ್‌.ಎಂ.ಸಿ.:2007-08, ದಿನಾಂಕ:31ನೇ ಮಾರ್ಚ್‌, 2008 
ವಿಷಯ: ಸಮಾಪನೆಯಲ್ಲಿರುವ ಭದ್ರಾವತಿ ತಾಲ್ಲೂಕು ಕೈಗಾರಿಕಾ ಸಹಕಾರ ಸಂಘ ನಿ. ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ 
ಇದರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಅಪರ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಹಾಗೂ ಪದ ನಿಮಿತ್ತ ಅಪರ ನಿಬಂಧಕರು, 
ಕೈಗಾರಿಕಾ ಸಹಕಾರ ಸಂಘಗಳು ಬೆಂಗಳೂರು ಇವರ ಆದೇಶ ನಂ.ಐಸಿಎಸ್‌:2:ಎ4:ಸಮಾಪನೆ:62:93, 
ದಿನಾ೦ಕ:07.01.94. 
2) ಸಹಕಾರ ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗ ರವರ ಪ್ರಸ್ತಾವೆ ನಂ. ಡಿಆರ್‌ಎಸ್‌: ಸಮಾಪನೆ: 
ಡಿಎಲ್‌ ಎಸ್‌:473:2005-06 ದಿನಾ೦ಕ:31.01.2007. 
ಪ್ರಸ್ತಾವನೆ: 
ಭದ್ರಾವತಿ ತಾಲ್ಲೂಕು ಕೈಗಾರಿಕಾ ಸಹಕಾರ ಸಂಘ ನಿ. ಭದ್ರಾವತಿ ಶಿವಮೊಗ್ಗ ಜಿಲ್ಲೆ, ಈ ಸಂಘವು ನೋಂದಣಿ 
ಸಂಖ್ಯೆ: ಎಆರ್‌ಎಸ್‌: 1067:53-54 ದಿನಾಂಕ:24.11.1954 ರನ್ವಯ ನೋಂದಣಿಯಾಗಿದ್ದು, ಭದ್ರಾವತಿ ತಾಲ್ಲೂಕಿನ 
ಕಾರ್ಯವ್ಯಾಪ್ತಿ ಹೊಂದಿರುತ್ತದೆ ಈ ಸಹಕಾರ ಸಂಘ ನೋಂದಣಿಯಾಗಿರುವ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೆ ಸ್ಥಗಿತಗೊ೦ಡಿದೆಯೆಂದು, ವಾರ್ಷಿಕ ಮಹಾಸಭೆ ಹಾಗೂ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ 
ನಡೆಸಿರುವುದಿಲ್ಲ, ಈ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಆಡಳಿತಮಂಡಳಿ ಸದಸ್ಯರಿಗಾಗಲೀ, ಸಂಘದ ಸದಸ್ಕ್ಯರಿಗಾಗಲೀ 
ಯಾವುದೇ ಆಸಕ್ತಿ ಇಲ್ಲದ ಕಾರಣ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2) ರನ್ವಯ 
ಉಲ್ಲೇಖ (1) ರಲ್ಲಿಯ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಭದ್ರಾವತಿ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸದರಿ ಸಮಾಪನಾಧಿಕಾರಿಯವರು ದಿನಾಂಕ:22.01.2002 ರಂದು ಪ್ರಭಾರ 
ವಹಿಸಿಕೊಂಡಿರುತ್ತಾರೆ. 
ಪ್ರಭಾರ ವಹಿಸಿಕೊಂಡ ಸಮಾಪನಾಧಿಕಾರಿಯವರು ಸಂಘದ  ಆಸ್ತಿ-ಜವಾಬ್ದಾರಿಗಳನ್ನು ವಿಲೇಗೊಳಿಸಲು 
ಕ್ರಮವಿಟ್ಟಿರುತ್ತಾರೆಂದು, ಆಸ್ತಿ-ಜವಾಬ್ದಾರಿಗಳನ್ನು ಶೂನ್ಯಗೊಳಿಸಿರುವುದರಿಂದ ಕಲಂ 75ರನ್ವಯ ನೋಂದಣಿ ಸಂಖ್ಯೆಯನ್ನು 
ರದ್ದುಪಡಿಸುವಂತೆ ಉಲ್ಲೇಖ (2)ರ ಪತ್ರದಲ್ಲಿ ಉಪ ನಿಬಂಧಕರು, ಶಿವಮೊಗ್ಗರವರು ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 
ಸದರೀ ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಸರ್ಕಾರದ ವಿನಿಯೋಗಗಳು ಯಾವುದೂ ಇರುವುದಿಲ್ಲ. ವಸೂಲಾತಿಗೆ 
ಸಾಧ್ಯವಾಗದ ಇತರೆ ಆಸ್ತಿ- ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಅಡಾವೆ ಪತ್ರಿಕೆ ತಯಾರಿಸಿರುತ್ತಾರೆ ಮತ್ತು ಆಸ್ತಿ 
ಜವಾಬ್ದಾರಿ ಶೂನ್ಯಗೊಳಿಸಿರುತ್ತಾರೆ. ಹಾಗೂ ದಿನಾ೦ಕ:16.06.2005 ರಂದು ಸಮಾಪನಾಧಿಕಾರಿಯವರು ಠರಾವು ಪಾಸು 
ಮಾಡಿದ್ದು ನೋಂದಣಿ ರದ್ಧತಿಗೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. ಇವರ ನಿಲುವನ್ನು ಪುಷ್ಟೀಕರಿಸಿರುವ ಸಹಕಾರ ಸಂಘಗಳ ಉಪ 
ನಿಬಂಧಕರು ಶಿವಮೊಗ್ಗ ಜಿಲ್ಲೆ ಇವರು ಸಂಘದ ಆಸ್ತಿ-ಜವಾಬ್ದಾರಿಗಳು ಶೂನ್ಯಗೊಂಡಿದ್ದು. ಸರ್ಕಾರದ ವಿನಿಯೋಗಗಳೇನು 
ಇಲ್ಲದ ಪ್ರಯುಕ್ತ ನೋಂದಣಿ ಸಂಖ್ಯೆ ರದ್ದು ಪಡಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 
ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ ಅಡಾವೆ ಪತ್ರಿಕೆ ಶೂನ್ಯವಾಗಿರುವ ಪ್ರಯುಕ್ತ ಹಾಗೂ ಸರ್ಕಾರದ 
ವಿನಿಯೋಗಗಳು, ಸ್ಥಿರಾಸ್ತಿಗಳು ಯಾವುದೂ ಇಲ್ಲದ ಪ್ರಯುಕ್ತ ಸಂಘವನ್ನು ಸಮಾಪನಾವಸ್ಥೆಯಲ್ಲಿಯೇ 
ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲೀ, ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನವಿಲ್ಲದಿರುವುದನ್ನು 


೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಮನಗಂಡು ಸಹಕಾರ ಸಂಘಗಳ ಉಪನಿಬಂಧಕರು ಶಿವಮೊಗ್ಗ ಜಿಲ್ಲೆ ಇವರ ಶಿಫಾರಸ್ಸಿನನ್ವಯ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸುವುದೇ ಸೂಕ್ತವೆಂದು ಪರಿಗಣಿಸಲಾಗಿದ್ದು, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ನಂ.ಸಿಎಂಡಬ್ಲ್ಯೂಃ69:ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಿ.ಕೆ. 
ಯಧುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ ಬೆಂಗಳೂರು, ಆದ ನಾನು, ಭದ್ರಾವತಿ 
ತಾಲ್ಲೂಕು ಕೈಗಾರಿಕಾ ಸಹಕಾರ ಸಂಘ ನಿ. ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ: 
ಎಆರ್‌ಎಸ್‌:1067:53-54 ದಿನಾಂಕ:24.11.1954 ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊಡಡಿಸಿರುತ್ತೇನೆ. 
ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ಥಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ 
ಎಂದು ಪರಿಗಣಿಸತಕ್ಕದ್ದು. ಈ ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 33 ರನ್ವಯ 03 ವರ್ಷಗಳ ಕಾಲ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಶಿವಮೊಗ್ಗ ಉಪವಿಭಾಗ 
ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 
ಈ ಆದೇಶವನ್ನು ಈ ದಿನ ದಿನಾಂಕ 31ನೇ ಮಾರ್ಚ್‌ 2008ರಂದು ಹೊರಡಿಸಲಾಗಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು 
ನಂ.ಜೆ.ಆರ್‌.ಬಿ.ಎಲ್‌.ಕ್ಯೂಡಿ/58/2: ಎಲ್‌.ಎಂ.ಸಿ.:2007-08, ದಿನಾಂಕ:4ನೇ ಏಪ್ರಿಲ್‌, 2008 
ವಿಷಯ: ತುಂಗಾ ಮೀನುಗಾರರ ಸಹಕಾರ ಸಂಘ ನಿ. ನೆಲ್ಲಿಸರ ತೀರ್ಥಹಳ್ಳಿ ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:1) ಸಹಕಾರ ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗರವರ ಪ್ರಸ್ತಾವೆ ನಂ. ಡಿಆರ್‌ಎಸ್‌: ಸಮಾಪನೆ: 
ಡಿಎಲ್‌ಎಸ್‌:67:2006-07, ದಿನಾ೦ಕ:25.11.2006. 
2) ಈ ಕಛೇರಿ ಪತ್ರ ನಂ.ಜೆಆರ್‌ಎಲ್‌ಕ್ಕೂಡಿ58: ಎಲ್‌ಎಂಸಿ:2006-07 ದಿನಾ೦ಕ:03.12.2007. 
ಪ್ರಸ್ತಾವನೆ: 
ತುಂಗಾ ಮೀನುಗಾರರ ಸಹಕಾರ ಸಂಘ ನಿ. ನೆಲ್ಲಿಸರ ತೀರ್ಥಹಳ್ಳಿ ತಾಲ್ಲೂಕು ಈ ಸಂಘವು ನೋಂದಣಿ ಸಂಖ್ಯೆ: 
ಡಿಆರ್‌ಎಸ್‌: ನೋಂದಣಿ:32499: 2004-05, ದಿನಾಂಕ:22.12.2004ರನ್ವಯ ನೋಂದಣಿಯಾಗಿದ್ದು, ತೀರ್ಥಹಳ್ಳಿ ತಾಲ್ಲೂಕಿನ 
ಕಾರ್ಯವ್ಯಾಪ್ತಿ ಹೊಂದಿರುತ್ತದೆ. ಈ ಸಹಕಾರ ಸಂಘ ನೋಂದಣಿಯಾಗಿರುವ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದೆಯೆಂದು, 2004-05ನೇ ಸಾಲಿನಿಂದ ವಾರ್ಷಿಕ ಮಹಾಸಭೆ ಹಾಗೂ ಆಡಳಿತ ಮಂಡಳಿ 
ಸದಸ್ಯರ ಚುನಾವಣೆ ನಡೆಸಿರುವುದಿಲ್ಲ ಈ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರಿಗಾಗಲೀ, ಸಂಘದ 
ಸದಸ್ಯರಿಗಾಗಲೀ, ಯಾವುದೇ ಆಸಕ್ತಿ ಇಲ್ಲದ ಕಾರಣ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72(2) ರನ್ವಯ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖ (1) ರ ಪತ್ರದಲ್ಲಿ ಉಪನಿಬಂಧಕರು, ಶಿವಮೊಗ್ಗರವರು ಪ್ರಸ್ತಾವೆಯನ್ನು 
ಸಲ್ಲಿಸಿರುತ್ತಾರೆ. ಸದರೀ ಪ್ರಸ್ತಾವೆಯಲ್ಲಿನ ಆರೋಪಗಳಿಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಉಲ್ಲೇಖ (2)ರ ನೋಟೀಸನ್ನು ನೀಡಿದ್ದು, 15 ದಿನಗಳೊಳಗಾಗಿ ಉತ್ತರ ನೀಡಲು ನೋಟೀಸಿನಲ್ಲಿ ತಿಳಿಸಿ, ನೋಟೀಸನ್ನು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಮೂಲಕ ಜಾರಿ ಮಾಡಲಾಗಿದೆ. 
ಸದರೀ ನೋಟೀಸನ್ನು ಸ್ವೀಕರಿಸಿದ್ದರೂ, ಆಡಳಿತ ಮಂಡಳಿ ಸದಸ್ಯರಾರೂ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ. 
ಆದ್ದರಿಂದ ಸದರೀ ವಿಷಯದಲ್ಲಿ ಅವರ ಆಕ್ಷೇಪಣೆಗಳು ಏನೂ ಇಲ್ಲವೆಂದು ಭಾವಿಸಿರುತ್ತದೆ, ಹಾಗೂ ನೋಟೀಸಿನಲ್ಲಿ 
ತಿಳಿಸಿರುವ ನ್ಯೂನತೆಗಳು ಆರೋಪಗಳು ನಿಜವೆಂದು ಒಪ್ಪಿ ಸಮಾಪನೆಗೊಳಿಸಲು ಆಕ್ಷೇಪಣೆ ಇರುವುದಿಲ್ಲವೆಂದು ಒಪ್ಪಿಗೆ 
ಇರುವುದರಿಂದ ಹಾಗೂ ಮೇಲ್ಕಂಡ ಸಂದರ್ಭಗಳಲ್ಲಿ ತಿಳಿಸಿರುವ ಕಾರಣಗಳ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸುವುದೇ 
ಸೂಕ್ತವೆಂದು ಪರಿಗಣಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ನಂ.ಸಿಎಂಡಬ್ಲ್ಯೂಃ69:ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಿ.ಕೆ. 
ಯಧುನಾಥ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ ಬೆಂಗಳೂರು, ಆದ ನಾನು, ತುಂಗಾ 
ಮೀನುಗಾರರ ಸಹಕಾರ ಸಂಘ ನಿಯಮಿತ ನೆಲ್ಲಿಸರ ತೀರ್ಥಹಳ್ಳಿ ತಾಲ್ಲೂಕು, ಈ ಸಹಕಾರ ಸಂಘವನ್ನು ಈ ಕೂಡಲೇ ಜಾರಿಗೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೨೫ 





ಬರುವಂತೆ ಸಮಾಪನೆಗೊಳಿಸಿ, ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ ತೀರ್ಥಹಳ್ಳಿ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿರುತ್ತೇನೆ. 
ನೇಮಕಗೊಂಡ ಸಮಾಪನಾಧಿಕಾರಿಯು ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು ಸಂಘದ ಆಸ್ತಿ- 
ಜವಾಬ್ದಾರಿಗಳನ್ನು ನಿಯಮಾನುಸಾರ ವಿಲೇಗೊಳಿಸಿ, ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು ಈ ಆದೇಶದ 
ದಿನಾಂಕದಿಂದ 90 (ತೊಂಭತ್ತು) ದಿನಗಳೊಳಗಾಗಿ ಪ್ರಸ್ತಾವೆಯನ್ನು ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸ್ವ ಹಸ್ತಾಕ್ಷರ ಹಾಗೂ ಕಛೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ 4ನೇ ಏಪ್ರಿಲ್‌, 2008 
ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಪಿ.ಆರ್‌.812 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿ ಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ನ್ಯಾಯಾಲಯದಲ್ಲಿ 
ನಂ.ಎಸ್‌ಡಿಕೆ/2/ಡಿಟಿಸಿಆರ್‌/2007-08, ದಿನಾಂಕ:15ನೇ ಜುಲೈ, 2008 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: ಆರೋಪಿಗಳು: 
ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು ತನಿಖೆ 1 ಕೆ. ರಾಜೇಶ್‌ ಬಿನ್‌ ಕೃಷ್ಣಪ್ಪ ಕೋಟ್ಯಾನ್‌, ಕೃಷ್ಣಪ್ರಸಾದ್‌ 
ಮಂಗಳೂರು ದಕ್ಷಿಣ ನಿಲಯ, ಕೊರಂಗ್ರಪಾಡಿ, ಕೆಮ್ಮೂರು ಗ್ರಾಮ, ಉಡುಪಿ 
ತಾಲ್ಲೂಕು. 


2) ರಾಹುಲ್‌ ಶೆಟ್ಟ ಬಿನ್‌ ಸದಾಶಿವ ಶೆಟ್ಟಿ, ಕರಂಗಲಪಾಡಿ, 
1ನೇ ಕ್ರಾಸ್‌, ಬಂಟ್ಸ್‌ ಹಾಸ್ಟೆಲ್‌, ಮಂಗಳೂರು. 

ಪ್ರಕರಣದ ಮುಖ್ಯಾಂಶಗಳು: 
ಅಬಕಾರಿ ಉಪ ನಿರೀಕ್ಷಕರು (1) ಜ್ಯಾರಿ ಮತ್ತು ತನಿಖೆ ಮಂಗಳೂರು ದಕ್ಷಿಣ ಮತ್ತು ಗುಪ್ತ ವಾರ್ತಾದಳದ ಅಬಕಾರಿ 
ಉಪ ನಿರೀಕ್ಷಕರು ಹಾಗೂ ಸಿಬ್ಬಂದಿಯವರೊಂದಿಗೆ ಜಂಟಿಯಾಗಿ ದಿನಾಂಕ:01.07.2007 ರಂದು ಮಂಗಳೂರು ತಾಲ್ಲೂಕಿನ 
ಮಂಗಳೂರು ನಗರದ ಪಂಪ್‌ವೆಲ್‌ ಎಂಬಲ್ಲಿರುವ ಹೋಟೆಲ್‌ ಪೆಂಟಗಾನ್‌ಗೆ ಹೋಗುವ ಮುಖ್ಯದ್ವಾರದ ಬಳಿ 
ಮಂಗಳೂರಿನಿಂದ ಕೇರಳ ಕಡೆಗೆ ಹೋಗುತ್ತಿದ್ದ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಪಂಪ್‌ವೆಲ್‌ 
ಕಡೆಯಿ೦ದ ಬರುತ್ತಿದ್ದ ಕಾರನ್ನು ತಪಾಸಣೆ ಮಾಡುವ ಸಲುವಾಗಿ ನಿಲ್ಲಿಸಲು ಸೂಚಿಸಿದಾಗ ಕಾರನ್ನು ಚಲಾಯಿಸುತ್ತಿದ್ದ ವ್ಯಕ್ತಿಯು 
ಕಾರನ್ನು ನಿಲ್ಲಿಸದೇ ಮುಂದಕ್ಕೆ ಚಲಾಯಿಸಿಕೊಂಡು ಹೋದಾಗ ಸಂಶಯದ ಮೇರೆಗೆ ಬೆನ್ನಟ್ಟಿ ಸದ್ರಿ ಕಾರನ್ನು ನಂತೂರು 
ಸೇತುವೆ ಬಳಿ ತಡೆದು ನಿಲ್ಲಿಸಿ ಪರಿಶೀಲನೆ ಮಾಡಿದಾಗ, ಕಾರಿನ ಮಧ್ಯ ಸೀಟಿನ ಹಾಗೂ ಡಿಕ್ಕಿಯಲ್ಲಿ ಸಾರಾಯಿ ಸ್ಯಾಚೇಟುಗಳು 
ತುಂಬಿದ್ದ ನೈಲಾನ್‌ ಚೀಲದ ಕಟ್ಟುಗಳು ಇದ್ದು, ಸದ್ರಿ ಕಾರನ್ನು ಶೋಧನೆ ನಡೆಸಿ, ಮಾನ್ಯ ನ್ಯಾಯಾಲಯದಿಂದ ಸರ್ಚ್‌ 
ವಾರೆಂಟ್‌ ಪಡೆಯಲು ಕಾಲಾವಕಾಶವಿಲ್ಲದ ಕಾರಣ ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 54ರ ಪ್ರಕಾರ ಶೋಧನೆ 
ನಡೆಸಲು ಸ್ಥಳೀಯ ಸಾಕ್ಷಿದಾರರನ್ನು ಪಡೆಯಲು ಪ್ರಯತ್ನಿಸಲಾಗಿದ್ದು, ತಡರಾತ್ರಿಯಾಗಿರುವುದರಿಂದ ಸಾಕ್ಷಿದಾರರು ಯಾರು 
ಸಿಗದ ಕಾರಣ ಇಲಾಖೆಯವರನ್ನೇ ಸಾಕ್ಷಿಯಾಗಿಟ್ಟುಕೊ೦ಡು ಸದ್ರಿ ಕಾರನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸದ್ರಿ ಕಾರು 
ಮಾರುತಿ ಕಂಪೆನಿಯ ಬೂದು ಬಣ್ಣದ ಎಸ್ಟೀಮ್‌ ಕಾರು ಆಗಿದ್ದು ಇದರ ನೋಂದಣಿ ಸಂಖ್ಯೆ: ಕೆಎ:19:ಎಂ:4239 ಆಗಿರುತ್ತದೆ. 
ಇದರ ಇಂಜಿನ್‌ ನಂಬರ್‌:613BIN6205436X ಚಾಸಿಸ್‌ ನಂಬರ್‌:MA3EBE41500252579 ಕಂಡುಬಂತು, ನಂತರ 
ಕಾರಿನಲ್ಲಿದ್ದ ಸಾರಾಯಿ ಸ್ಕಾಚೇಟುಗಳನ್ನು ಪರಿಶೀಲಿಸಿದಾಗ 100 ಮಿಲಿಯ ತಲಾ 500 ಸಾರಾಯಿ ಸ್ಕಾಜೆಟ್‌ಗಳನ್ನು ತುಂಬಿದ 
ಒಟ್ಟು 16 ಪಾಲಿಥಿನ್‌ ಚೀಲಗಳಲ್ಲಿ 8000 ಸಾರಾಯಿ ಸ್ಯಾಚೆಟ್‌ಗಳು ಒಟ್ಟು 800.00 ಲೀಟರ್‌ ಸಾರಾಯಿ ಹಾಗೂ ಕಾರಿನ 
ಒಳಗಡೆ ನೋಕಿಯೋ ಕಂಪೆನಿಯ ಎರಡು ಮೊಬೈಲ್‌ ಸೆಟ್ಟುಗಳು ಇರುವುದು ಕಂಡುಬಂತು. ನಂತರ ಕಾರು ಚಲಾಯಿಸುತ್ತಿದ್ದ 
ವ್ಯಕ್ತಿಯ ಹೆಸರು ಕೆ.ರಾಜೇಶ್‌ ಬಿನ್‌ ಕೃಷ್ಣಪ್ಪ ಕೋಟ್ಯಾನ್‌, ಕೆಮ್ತೂರು ಗ್ರಾಮ, ಉಡುಪಿ ತಾಲ್ಲೂಕು ಮತ್ತು ಸಹಾಯಕನಾದ 
ರಾಹಲ್‌ ಶೆಟ್ಟ ಬಿನ್‌ ಸದಾಶಿವ ಶೆಟ್ಟಿ, ಫೆರ್ನ್‌ ವಿಲ್ಲಾ, ಕರಂಗಲಪಾಡಿ, 1ನೇ ಕ್ರಾಸ್‌, ಬಂಟ್ಸ್‌ ಹಾಸ್ಟೆಲ್‌, ಮಂಗಳೂರು ತಾಲ್ಲೂಕು 
ಎ೦ದು ತಿಳಿಸಿದ್ದು, ಸದ್ರಿ ಸಾರಾಯಿ ಸ್ಯಾಚೇಟುಗಳನ್ನು ಸಾಗಾಣಿಕೆ ಮಾಡಲು ರಹದಾರಿ ಪತ್ರಗಳು ಇದೆಯೇ ಎಂದು ಕೇಳಲಾಗಿ 
ಅದು ಯಾವುದು ಇಲ್ಲವೆಂದು, ಸಾರಾಯಿ ಸ್ಯಾಚೇಟುಗಳನ್ನು ಮಂಗಳೂರು ತಾಲ್ಲೂಕಿನ 2006-07ನೇ ಸಾಲಿನ 
ಗುತ್ತಿಗೆದಾರರಾದ ರಾಜ್‌ ಪ್ರಕಾಶ ಎಂಬವರ ಕೂಳೂರು ಪೇಟೆಯ ಶರಾಬು ಅಂಗಡಿಯ ಕಟ್ಟಡದ ಹಿಂಬದಿಯಿಂದ ಕೇರಳ 
ರಾಜ್ಯಕ್ಕೆ ಸಾಗಾಟ ಮಾಡಿರುವುದೆಂದು ತಿಳಿಸಿರುವ ಮೇರೆಗೆ ಇದು ಅಕ್ರಮ ಸಾರಾಯಿ ಸಾಗಾಣಿಕೆಯಾಗಿರುವುದರಿಂದ 
ಮಹಜರನ್ನು ಸ್ಥಳದಲ್ಲಿಯೇ ತಯಾರಿಸಿ ಪಂಚರ ಸಮಕ್ಷಮ ಸಾರಾಯಿ ಸ್ಯಾಚೇಟುಗಳನ್ನು ಎರಡು ನೋಕಿಯೋ 


೧೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಮೊಬೈಲ್‌ಸೆಲ್‌ಗಳನ್ನು ಮತ್ತು ಸಾಗಾಣಿಕೆಗೆ ಬಳಸಿದ ಮಾರುತಿ ಎಸ್ಟೀಮ್‌ ಕಾರನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು 
ಆರೋಪಿಗಳ ಎರುದ್ಧ ತಕ್ಷೀರು ಸಂಖ್ಯೆ: 1/2007-08, ದಿನಾ೦ಕ:01.07.2007ರಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು, 
ಆರೋಪಿಗಳನ್ನು ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿ ಪ್ರಥಮ ಮಾಹಿತಿ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ, 
ಸೊತ್ತುಗಳನ್ನು ಮುಂದಿನ ತನಿಖೆ ಮುಗಿಯುವವರೆಗೆ ತಮ್ಮ ವಶದಲ್ಲಿಯೇ ಇಟ್ಟುಕೊಳ್ಳಲು ಈ ಪ್ರಾಧಿಕಾರದಿಂದ 
ಅನುಮತಿಯನ್ನು ಪಡೆದಿರುತ್ತಾರೆ. 

ಮೊಕದ್ದಮೆಯ ತನಿಖೆಯನ್ನು ಕೈಗೊಂಡ ತನಿಖಾಧಿಕಾರಿಯಾದ ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು 
ತನಿಖೆ ಮಂಗಳೂರು ದಕ್ಷಿಣ, ಮಂಗಳೂರು ಇವರು ಸದ್ರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಸಾರಾಯಿಯಿಂದ 100 
ಎ೦ಎಲ್‌ನ 32 ಸಾರಾಯಿ ಸ್ಯಾಚೇಟುಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಸದ್ರಿ ಸಾರಾಯಿ ಸ್ಯಾಚೇಟುಗಳ 
ಮಾದರಿಗಳನ್ನು ವಿಶ್ಲೇಷಿಸಿದ ಕರ್ನಾಟಕ ಸರ್ಕಾರದ ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಮ೦ಗಳೂರುರವರ ಪತ್ರ ಸಂಖ್ಯೆ 
ಇ137-16: ದಿನಾಂಕ:11.07.2007ರ ವರದಿಯಲ್ಲಿ ಸಾರಾಯಿಯ ಮದ್ಯಸಾರದ ಪ್ರಮಾಣ 36% ವಿ.ವಿ. ಇರುವುದಾಗಿ 
ದೃಢೀಕರಣ ಪತ್ರ ನೀಡಿರುತ್ತಾರೆ. ತನಿಖಾಧಿಕಾರಿಯವರು ಜಪ್ತು ಪಡಿಸಿಕೊಂಡ ಸಾರಾಯಿ ಮತ್ತು ನೋಕಿಯೋ ಕಂಪನಿಯ 
ಮೊಬೈಲ್‌ ಸೆಟ್ಸ್‌ಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು ಸಾರಾಯಿಯನ್ನು ನಾಶಪಡಿಸಲು ಆದೇಶ 
ನೀಡಬೇಕೆಂದು ದಿನಾಂಕ:17.08.2007ರ ತನಿಖಾ ವರದಿಯನ್ನು ಆಧರಿಸಿ, ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ 
ಅಧೀಕ್ಷಕರು, ಇಐಬಿ ದಕ್ಷಿಣ ಕನ್ನಡ ಜಿಲ್ಲೆ ಮ೦ಗಳೂರು ಇವರ ಆದೇಶ ಸಂಖ್ಯೆ: ಇಐಬಿ/ಡಿಟಿಸಿಆರ್‌/2/2007-08 
ದಿನಾಂಕ:16.10.2007ರಲ್ಲಿ ಜಪ್ತು ಪಡಿಸಿಕೊಂಡಿರುವ 100 ಎ೦ಎಲ್‌ನ 8000 ಸಾರಾಯಿ ಸ್ಕಾಚೇಟುಗಳನ್ನು (ಮಾದರಿಗಳನ್ನು 
ಹೊರತುಪಡಿಸಿ) ಮತ್ತು ಮೊಬೈಲ್‌ ಫೋನ್‌ಗಳನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲ೦ 43ಸಿ ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು, ಸಾರಾಯಿಯನ್ನು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ:06:ಪಿಐಎಸ್‌:2007 
ದಿನಾ೦ಕ:13.07.2007 ರನ್ವಯ ಅಬಕಾರಿ ಉಪ ಅಧೀಕ್ಷಕರು, ಮಂಗಳೂರು ಉಪವಿಭಾಗ, ke ಇವರ ಸಮಕ್ಷಮ 
ಮಹಜರು ಜರುಗಿಸಿ ದಿನಾಂಕ:16.11.2007ರಂದು ನಾಶಪಡಿಸಿ ವರದಿ ಮಾಡಿರುತ್ತಾರೆ. 

ಸಹಾಯಕ ಸಾರಿಗೆ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರು ಸಲ್ಲಿಸಿದ್ದ ದಿನಾಂಕ:11.07.2007ರ ಬಿ 
ರಿಜಿಸ್ಟಾರ್‌ ಎಕ್ಸ್‌ಟ್ರಾಕ್ಟ್‌ ವರದಿಯಲ್ಲಿ ವಶಪಡಿಸಿಕೊಂಡ ವಾಹನದ ನೋಂದಣಿ ಸಂಖ್ಯೆ ಕೆಎ-19ಎಂ-4239 ವಾಹನವು 
ಮಹೀಂದ್ರ ಜೀಪು ಆಗಿದ್ದು ಇದರ ಚಾಸೀಸ್‌ ಸಂ: ೦542568 ಮತ್ತು ಇಂಜಿನ್‌ ಸಂ: ೦542568 ಎಂದು 
ದೃಢೀಕರಿಸಿರುತ್ತಾರೆ. 

ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ, ಮಂಗಳೂರು ಇವರ ತನಿಖಾ ವರದಿ 
ಸಂಖ್ಯೆ: ದಿನಾಂಕ:17.08.2007ರ ವರದಿಯಲ್ಲಿ ಸದ್ರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಮಾರುತಿ ಎಸ್ಟೀಮ್‌ ಕಾರಿಗೆ ನಕಲಿ 
ನಂಬರ್‌ ಪ್ಲೇಟು ಅಳವಡಿಸಿ ಆರೋಪಿಗಳು ಅಕ್ರಮವಾಗಿ ಸಾಗಾಣಿಕೆ ಮಾಡಿರುವುದು ಖಚಿತವಾಗಿರುವುದರಿಂದ 
ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಮಾರುತಿ ಎಸ್ಟೀಮ್‌ ನಕಲಿ ಸಂಖ್ಯೆ: ಕೆಎ-19ಎಂ-4239 ನ್ನು ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 43ಸಿ ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದ್ರಿ ಮೊಕದ್ದಮೆಗೆ ಸಂಬಂಧಿಸಿ ದಸ್ತಗಿರಿ ಮಾಡಿದ ಆರೋಪಿಗಳಿಗೆ ಈ ಪ್ರಾಧಿಕಾರದ ದಿನಾಂಕ:20.08.2007ರಂದು 
ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43ಬಿ ಪ್ರಕಾರ ಕಾರಣ ಕೇಳಿ ನೋಟಿಸ್‌ಗಳನ್ನು ನೋಂದಣಿ ಅಂಚೆ ಮೂಲಕ 
ನೀಡಲಾಗಿದ್ದು, ಸದ್ರಿ ಕಾರಣ ಕೇಳಿ ನೋಟಿಸಿನಲ್ಲಿ ಜಪ್ತಾದ ವಾಹನ ಸಂಖ್ಯೆ: ಕೆಎ-19ಎ೦-4239 ಮಹೀಂದ್ರ ಜೀಪು ಆಗಿದ್ದು, 
ಇದಕ್ಕೆ ನಕಲಿ ನಂಬರ್‌ ಅಳವಡಿಸಿ ಅಕ್ರಮ ಸಾರಾಯಿ ಸಾಗಾಣಿಕೆ ಬಳಸಿರುವುದು ಹಾಗೂ ಕರ್ನಾಟಕ ಅಬಕಾರಿ ಕಾಯಿದೆ 
ಕಲಂ 43ಎ ರಂತೆ ವಶಪಡಿಸಿಕೊಂಡ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಈ ನೋಟಿಸು 
ತಲುಪಿದ 15 ದಿವಸದೊಳಗೆ ಈ ಪ್ರಾಧಿಕಾರಕ್ಕೆ ವಿವರಣೆಯನ್ನು ಸಲ್ಲಿಸಲು ಸೂಚಿಸಲಾಗಿತ್ತು. ಆದರೆ ಆರೋಪಿಗಳಿಗೆ ಈ 
ಪ್ರಾಧಿಕಾರದಿಂದ ನೀಡಿದ ಕಾರಣ ಕೇಳುವ ನೋಟಿಸು ಅಂಚೆ ಮೂಲಕ ಜಾರಿಯಾಗದೇ ಅಂಚೆ ಕಛೇರಿಯ ಷರಾದೊಂದಿಗೆ 
ವಾಪಸ್ಸು ಬಂದಿರುತ್ತದೆ. 

ಅಬಕಾರಿ ಉಪ ನಿರೀಕ್ಷಕರು (1, ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರು ದಿನಾ೦ಕ:0107.2007ರಂದು 
ದಾಖಲಿಸಿರುವ ಮೊಕದ್ದಮೆಯಂತೆ ಆರೋಪಿಗಳು ಯಾವುದೇ ಅಧಿಕೃತ ರಹದಾರಿ ಪತ್ರ ಇಲ್ಲದೇ ಅಕ್ರಮವಾಗಿ 100 
ಎ೦ಎಲ್‌ನ 8000 ಸಾರಾಯಿ ಸ್ಯಾಚೇಟುಗಳನ್ನು ಮಾರುತಿ ಎಸ್ಟೀಮ್‌ ಕಾರು ನಕಲಿ ನೊಂದಣಿ ಸಂಖ್ಯೆ: ಕೆಎ-19ಎಂ:4239 ರ 
ನಕಲಿ ನಂಬರ್‌ ಫ್ಲೇಟನ್ನು ಅಳವಡಿಸಿ ಆರೋಪಿಗಳು ಸಾಗಾಣಿಕೆ ಮಾಡುತ್ತಿರುವುದು ಖಚಿತವಾಗಿದ್ದು, ತಕ್ಷೀರಿನಲ್ಲಿ 
ವಶಪಡಿಸಿಕೊಂಡ ಇಂಜಿನ್‌ ಸ ಮತ್ತು ಚಾಸೀಸ್‌ ನಂಬರ್‌ ಸಾರಿಗೆ ಅಧಿಕಾರಿಗಳು ನೀಡಿರುವ ಬಿ ರಿಜಿಸ್ಟಾರ್‌ ಎಕ್ಸ್‌ಟಾಕ್ಟ್‌ 
ವರದಿಯ ಪ್ರಕಾರ ವಶಪಡಿಸಿಕೊಂಡ ವಾಹನದ ನಂಬರಿಗೆ ಒಂದಕ್ಕೊಂದು ತಾಳೆಯಾಗಿರುವುದಿಲ್ಲ ಹಾಗೂ ಇದೇ ನೊಂದಣಿ 
ಸಂಖ್ಯೆ: ಕೆಎ-19ಎ೦-4239 ವಾಹನ ಮಹೀಂದ್ರ ಜೀಪು ಎಂಬುದಾಗಿ ದೃಢೀಕರಿಸಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೨೭ 





1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒ೦ದು ತಿ೦ಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಟ್ಯಾಧಾರಗಳೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, ಸದ್ರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 43ಸಿ 
ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು ಕಲಂ 
43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಪ್ರಾಧಿಕಾರದಲ್ಲಿ ಲಭ್ಯವಿರುವ ದಾಖಲಾತಿಗಳ ಪ್ರಕಾರ ದಿನಾಂಕ:01.07.2007ರಂದು ಮಾರುತಿ ಎಸ್ಟೀಮ್‌ ಕಾರು 
ಸಂಖ್ಯೆ: ಕೆಎ-19ಎಂ-4239 ರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೇ ನಕಲಿ ನಂಬರ್‌ ಫ್ಲೇಟ್‌ ಅಳವಡಿಸಿ 
ಆರೋಪಿಗಳು 100 ಎ೦ಎಲ್‌ನ 8000 ಸಾರಾಯಿ ಸ್ಯಾಚೇಟುಗಳನ್ನು ಹೊಂದಿ ಸಾಗಾಟ ಮಾಡುತ್ತಿದ್ದುದನ್ನು ಅಬಕಾರಿ ಉಪ 
ನಿರೀಕ್ಷಕರು (1). ಜಾರಿ ಮತ್ತು ತನಿಖೆ ಮಂಗಳೂರು ದಕ್ಷಿಣರವರು ಪತ್ತೆಹಚ್ಚಿ ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಬಳಸಲಾದ 
ವಾಹನವನ್ನು ಹಾಗೂ ಸಾರಾಯಿ ಸ್ಯಾಚೇಟುಗಳನ್ನು ಸ್ಥಳ ಮಹಜರು, ಪಂಚನಾಮೆಯ ಮುಖೇನ ಸ್ವಾಧೀನಪಡಿಸಿದ್ದು ಹಾಗೂ 
ವಾಹನದಲ್ಲಿ ಜಪ್ತು ಮಾಡಲ್ಪಟ್ಟರುವ ವಸ್ತು ರಾಸಾಯನಿಕ ತಜ್ಞರ ವರದಿಯಂತೆ ಸಾರಾಯಿಯಾಗಿದ್ದು, ಸದ್ರಿ ವಾಹನವನ್ನು 
ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು 
ವಾಹನದ ಮುಟ್ಟುಗೋಲು ನಡವಳಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಅಬಕಾರಿ ಉಪ ನಿರೀಕ್ಷಕರು (1, ಜಾರಿ ಮತ್ತು ತನಿಖೆ 
ಮಂಗಳೂರು ದಕ್ಷಿಣ ಇವರು ವಶಪಡಿಸಿಕೊಂಡ ಮಾರುತಿ ಎಸ್ಟೀಮ್‌ ಕಾರು ನಕಲಿ ನೊಂದಣಿ ಸಂಖ್ಯೆ: ಕೆಎ-19-ಎಂ-4239 
ನ್ನು ವಶಪಡಿಸಿಕೊಂಡು ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ಕಳೆದಿದ್ದರೂ, ವಾಹನ ಮಾಲೀಕರು ಸೂಕ್ತ 
ದಾಖಲಾತಿಗಳೊಂದಿಗೆ ವಾಹನ ಬಿಡುಗಡೆಗಾಗಿ ಮತ್ತು ವಾಹನವು ಅಕ್ರಮ ಸಾರಾಯಿ ಸಾಗಾಣಿಕೆಯಲ್ಲಿ ತೊಡಗಿಲ್ಲವೆಂದು 
ಸಾಬೀತುಪಡಿಸಲು ಯಾವುದೇ ಅರ್ಜಿ ಅಥವಾ ವಕೀಲರ ಮುಖಾಂತರ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. 
ಮತ್ತು ಆರೋಪಿಗಳು ಸದ್ರಿ ವಾಹನಕ್ಕೆ ನಕಲಿ ನಂಬರ್‌ ಫ್ಲೇಟು ಅಳವಡಿಸಿ ಅಕ್ರಮ ಸಾರಾಯಿಯನ್ನು ಸಾಗಾಟ ಮಾಡಿರುವುದು 
ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಆರೋಪಿಗಳು ಸಾರಾಯಿಯನ್ನು ಮಾರಾಟ ಮಾಡಲೆಂಬ ಉದ್ದೇಶದಿಂದ ಕೇರಳ 
ರಾಜ್ಯಕ್ಕೆ ಸಾಗಾಟ ಮಾಡಿರುವುದು ಸ್ಪಷ್ಟವಾಗಿ ಕಾಣಬರುತ್ತದೆ. ಹಾಗೂ ಆರೋಪಿಗಳನ್ನು ಪತ್ತೆ ಹಚ್ಚಲು 
ಕಷ್ಟಸಾಧ್ಯವಾಗಿರುವುದರಿಂದ ಹಾಗೂ ವಶಪಡಿಸಿಕೊಂಡ ಮಾರುತಿ ಎಸ್ಟೀಮ್‌ ಕಾರು ಒಂದು ವರ್ಷ ಕಳೆದಿದ್ದರೂ ವಾಹನದ 
ಮಾಲೀಕತ್ವವನ್ನು ತಿಳಿಸಿ ಈ ಪ್ರಾಧಿಕಾರಕ್ಕೆ ಯಾರೂ ಅರ್ಜಿಯನ್ನು ಸಲ್ಲಿಸದೇ ಇರುವ ಕಾರಣ, ಸದ್ರಿ ವಾಹನವನ್ನು ತೆರೆದಿಟ್ಟ 
ಬಯಲಿನಲ್ಲಿ ನಿಲ್ಲಿಸಿರುವುದರಿ೦ದ ಮಳೆ, ಬಿಸಿಲು, ಗಾಳಿಗೆ ಸಿಲುಕಿ ತುಕ್ಕು ಹಿಡಿದು ವಾಹನದ ಸ್ಥಿತಿ ಹಾಳಾಗುವ ಸಾಧ್ಯತೆ ಇರುವ 
ಕಾರಣ, ಇದನ್ನು ಇನ್ನು ಹೆಚ್ಚು ಕಾಲ ಇರಿಸಿಕೊ೦ಡರೆ ಇನ್ನಷ್ಟು ಶಿಥಿಲಗೊ೦ಡು ಮೌಲ್ಯಹೀನವಾಗುವ ಸಾಧ್ಯತೆಯಿದ್ದು ಸರ್ಕಾರಕ್ಕೆ 
ಬರುವ ಆದಾಯ ಕೂಡಾ ಕಡಿಮೆಯಾಗುವ ಸಂಭವವಿರುವುದರಿಂದ ಅಕ್ರಮ ಅಬಕಾರಿ ಸೊತ್ತು ಸಾಗಾಣಿಕೆಗೆ ಬಳಸಿದ 
ಮಾರುತಿ ಎಸ್ಟೀಮ್‌ ಕಾರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂಬ ಹಿನ್ನೆಲೆಯಲ್ಲಿ ಈ ಆದೇಶ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಬಿ ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿದ ನಂತರ ಕಲಂ 43ಎ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ಉಪ 
ನಿರೀಕ್ಷಕರು (1), ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಮಂಗಳೂರು ಇವರ ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 
1/2007-08, ದಿನಾ೦ಕ:01.07.2007ರಲ್ಲಿ ಜಪ್ತುಪಡಿಸಿರುವ ಮಾರುತಿ ಎಸ್ಟೀಮ್‌ ಕಾರು ನಕಲಿ ನೊಂದಣಿ ಸಂಖ್ಯೆ ಕೆಎ 
19ಎ೦-4239 (ಇಂಜಿನ್‌ ನಂಬರ್‌: G13BIN6205436X ಚಾಸಿಸ್‌ ನಂಬರ್‌:MA3EBE41500252579)ನ್ನು ಕರ್ನಾಟಕ 
ಅಬಕಾರಿ ಕಾಯಿದೆ ಕಲಂ 43ಸಿ ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:15.07.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. ಈ ಆದೇಶವು 
ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹ್ಮದ್‌ ಹುಸೇನ್‌ 
ಪಿ.ಆರ್‌.924 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


೧೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ರವರ ಕಛೇರಿ 
ವಿಷಯ: ಸಮಾಪನೆಯಲ್ಲಿರುವ ಹಿರಿಯೂರು ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂಹಿಕ ಏತ 
ನೀರಾವರಿ ಸಹಕಾರ ಸಂಘ ನಿ. ಹಿರಿಯೂರು ತಾ: ಇದರ ನೊಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಸಮಾಪನಾ ಆದೇಶ ನಂ.ಜೆಆರ್‌ಬಿ:ಸಮಾಪನೆ:13:1997-98 ದಿನಾ೦ಕ:07.08.1998. 
2) ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರ ನಂ.ಡಿಆರ್‌ಡಿ ಚಿತ್ರದುರ್ಗ: 
ಸಣ್ಣ:ಅತಿ: ಸಿಆರ್‌:62:05-06, ದಿನಾ೦ಕ:10.10.2005. 
ಹಿರಿಯೂರು ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂಹಿಕ ಏತ ನೀರಾವರಿ ಸಹಕಾರ ಸಂಘ ನಿ, 
ಹಿರಿಯೂರು ಈ ಸಹಕಾರ ಸಂಘವು ನೊಂದಣಿ ಸಂಖ್ಯೆ: ಡಿಆರ್‌ಡಿ: 467: ಆರ್‌ಸಿಎಸ್‌:81-82 ದಿನಾ೦ಕ:06.08.1987 ರಲ್ಲಿ 
ನೊಂದಣಿಯಾಗಿದ್ದು, ಈ ಸಂಘದ ಸಾಮೂಹಿಕ ಬೇಸಾಯಕ್ಕೆ ಸಂಬಂಧಿಸಿದಂತೆ ಸಂಘದ ವ್ಯಾಪ್ತಿಯಲ್ಲಿ ಬರುವ ಸದಸ್ಯರ 
ರೈತರ ಜಮೀನುಗಳಲ್ಲಿ ಕೊರೆಸಿದ ಕೊಳವೆಬಾವಿ ಹಾಗೂ ಪಂಪ್‌ಸೆಟ್‌ ಮೋಟಾರ್‌ಗಳನ್ನು ಬರಗಾಲ ಪೀಡಿತ ಅಭಿವೃದ್ಧಿ 
ಯೋಜನಾವತಿಯಿಂದ ಅನುದಾನ ರೂಪದಲ್ಲಿ ಅನುದಾನ ನೀಡಲಾಗಿರುತ್ತದೆ. ಕಾಲಕ್ರಮೇಣ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿ 
ಅ೦ತರ್‌ಜಲ ಕೊರತೆಯಿಂದಾಗಿ ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದರಿಂದ ಮೇಲ್ಕಂಡ ಸಹಕಾರ ಸಂಘವನ್ನು 
ಉಲ್ಲೇಖ (ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಸಂಘದ ಸಮಾಪನಾಧಿಕಾರಿಗಳು ಸಂಘದ ತೀರಿಸತಕ್ಕ 
ಜವಾಬ್ದಾರಿಗಳು, ತೀರಿಸಲಾಗದ ಸ್ಥಿತಿಗೆ ಬಂದಿದ್ದು, ಸಮಾಪನಾಧಿಕಾರಿಗಳು ಸಂಘದ ಪುನಶಶ್ಚೇತನಕ್ಕೆ ಪ್ರಯತ್ನಿಸಿದ್ದು, ಸಂಘದ 
ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ:25.09.2005 ರಂದು ನಡೆಸಿದ 
ಸಮಾಪನಾಧಿಕಾರಿಯವರ ಸಭಾ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು 
ಹೊಂದಾಣಿಕೆ ಮೂಲಕ ಶೂನ್ಯಗೊಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸಿದಲ್ಲಿ 
ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ, ಆಸ್ತಿ ಜವಾಬ್ದಾರಿ 
ತಃಖ್ತೆಯನ್ನು ಶೂನ್ಯಗೊಳಿಸಿ ಸಂಘದ ನೊಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ 
ಪ್ರಸ್ತಾವನೆಯನ್ನು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಇವರು ಸದರಿ ಸಂಘವನ್ನು 
ರದ್ದುಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲಿನ ಕಾರಣಗಳಿಂದ ಹಾಗೂ ಉಪನಿಬಂಧಕರ ವರದಿಯ ಮೇರೆಗೆ ಸಂಘವನ್ನು ಮುಂದುವರೆಸುವುದು 
ಸೂಕ್ತವಲ್ಲವೆಂದು, ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದೇ ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ: ಜೆಆರ್‌ಬಿ: ಸಮಾಪನೆ:13:08-09, ದಿನಾಂಕ:24ನೇ ಮಾರ್ಚ್‌, 2009 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ:21.11.2001ರಲ್ಲಿ ದತ್ತವಾದ ಅಧಿಕಾರದನ್ವಯ ಸಿ.ಎಸ್‌.ವೀರೇಶ್‌, ಸಹಕಾರ 
ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ ಹಿರಿಯೂರು ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂಹಿಕ ಏತ ನೀರಾವರಿ ಸಹಕಾರ ಸಂಘ ನಿ. 
ಹಿರಿಯೂರು ತಾ: ಈ ಸಂಘದ ನೊಂದಣಿ ಸಂಖ್ಯೆ: ಡಿಆರ್‌ಡಿ:467:ಆರ್‌ಸಿಎಸ್‌:81-82 ನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಗೊಳಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಕಾರ್ಪೊರೇಟ್‌ ಬಾಡಿಯಾಗಿರುವ ಅಸ್ಥಿತ್ವವನ್ನು ಕಳೆದುಕೊಂಡಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:24.03.2009ರಂದು 
ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಪಿ.ಆರ್‌.330 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ನ್ಯಾಯಾಲಯದಲ್ಲಿ 
ನಂ.ಎಸ್‌ಡಿಕೆ/181/ಡಿಟಿಸಿಆರ್‌/2006-07, ದಿನಾಂಕ:15ನೇ ಜುಲೈ, 2008 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೨೯ 





ಫಿರ್ಯಾದುದಾರರು: ಆರೋಪಿಗಳು: 
ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು 1) ಸಿ.ಆರ್‌. ಸುಮೋದ್‌, ಬಿನ್‌ ರಾಘವನ್‌ ಪೆಲಕಟ್ಟಿ ಮನೆ, ನೀಲೂರು 
ಗ್ರಾಮಾಂತರ ಪೊಲೀಸ್‌ ಠಾಣೆ, ಮಂಗಳೂರು. ಅಂಚೆ, ಕಡನಾಡು ಪಂಚಾಯತ್‌, ಮೀನಚಿಲ್‌ ತಾಲ್ಲೂಕು. 
2) ಸುನಿಲ್‌ ಕೆ.ವಿ, ಬಿನ್‌ ವಿಜಯನ್‌, ಕಾವತಿಯಾಮ್‌, ಕುನೀಲ್‌ 
ಮನೆ, ನೀಲೂರು ಅಂಚೆ, ಕಡನಾಡು ಪಂಚಾಯತ್‌, ಮೀನಚೆಲ್‌ 
ತಾಲ್ಲೂಕು, ಕೊಟ್ಟಾಯಂ ಜಿಲ್ಲೆ, ಕೇರಳ ರಾಜ್ಯ. 
ಪ್ರಕರಣದ ಮುಖ್ಯಾಂಶಗಳು: 
ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, ಮ೦ಗಳೂರುರವರು ತಮ್ಮ 
ಸಿಬ್ಬಂದಿಗಳೊಂದಿಗೆ ದಿನಾಂಕ:21.11.2006ರಂದು ಬೆಳಿಗ್ಗೆ 8.30 ಗಂಟೆ ಸಮಯದಲ್ಲಿ ಉಡುಪಿ ಕಡೆಯಿಂದ ಮಂಗಳೂರು 
ಮುಖಾಂತರ ಕೇರಳ ರಾಜ್ಯಕ್ಕೆ ಲಾರಿಯಲ್ಲಿ ಅಕ್ರಮ ಸ್ಪಿರಿಟ್‌ ಸಾಗಾಟವಾಗುತ್ತಿದೆ ಎಂದು ದೊರೆತ ಖಚಿತ ವರ್ತಮಾನದ 
ಮೇರೆಗೆ ಮಂಗಳೂರಿನ ಪಂಪ್‌ವೆಲ್‌ ಎಂಬಲ್ಲಿ ವಾಹನಗಳನ್ನು ತಪಾಸಣೆ ಮಡುತ್ತಿದ್ದಾಗ ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಉಡುಪಿ 
ಕಡೆಯಿಂದ ಕೇರಳ ಕಡೆಗೆ ಬರುತ್ತಿದ್ದ ಲಾರಿ ಸಂಖ್ಯೆ ಟಿಎನ್‌-27ಎಲ್‌-4369ನ್ನು ತಪಾಸಣೆಗೆಂದು ನಿಲ್ಲಿಸಲು ಸೂಚನೆ 
ನೀಡಿದಾಗ ಚಾಲಕನು ಲಾರಿಯನ್ನು ಬದಿಗೆ ನಿಲ್ಲಿಸಿ, ಸದ್ರಿ ಲಾರಿಯನ್ನು ಪರಿಶೀಲಿಸಿದಾಗ ಲಾರಿಯ ಹಿ೦ದಿನ ಬಾಡಿಯಲ್ಲಿ 35 
ಲೀಟರ್‌ ಗಾತ್ರದ 280 ಬಿಳಿ ಬಣ್ಣದ ಪ್ಲಾಸ್ಟಿಕ್‌ ಕ್ಯಾನುಗಳಲ್ಲಿ ಒಟ್ಟು 9800.000 ಲೀಟರ್‌ ಮದ್ಯಸಾರವನ್ನು ಯಾವುದೇ ಅಧಿಕೃತ 
ರಹದಾರಿ ಪತ್ರವಿಲ್ಲದೇ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ, ಇದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
13(0(ಖ(ಗಿ ರ ಪ್ರಕಾರ ಅಪರಾಧವಾಗಿದ್ದು, ಕಲಂ 32, 34 ಮತ್ತು 43 (0 1) ಪ್ರಕಾರ ಶಿಕ್ಟಾರ್ಹವಾಗಿರುವುದರಿಂದ, 
ವಾಹನದ ಚಾಲಕನ ಹಾಗೂ ಕ್ಷೀನರ್‌ನ ಹೆಸರು ಮತ್ತು ವಿಳಾಸವನ್ನು ವಿಚಾರಿಸಿದಾಗ ಚಾಲಕನು ಸಿ.ಆರ್‌. ಸುಮೋದ್‌, ಬಿನ್‌ 
ರಾಘವನ್‌, ಪೆಲಕಟ್ಟ ಮನೆ, ನೀಲೂರು ಅಂಚೆ, ಕಡನಾಡು ಪಂಚಾಯತ್‌, ಮೀನಚಿಲ್‌ ತಾಲ್ಲೂಕು, ಕೊಟ್ಟಾಯಂ ಜಿಲ್ಲೆ, ಕೇರಳ 
ರಾಜ್ಯ ಮತ್ತು ಕ್ಷೀನರ್‌ ಸುನಿಲ್‌ ಕೆ.ವಿ, ಬಿನ್‌ ವಿಜಯನ್‌, ಕಾವತಿಯಾಮ್‌, ಕುನೀಲ್‌ ಮನೆ, ನೀಲೂರು ಅಂಚೆ, ಕಡನಾಡು 
ಪಂಚಾಯತ್‌, ಮೀನಚಿಲ್‌ ತಾಲ್ಲೂಕು, ಕೊಟ್ಟಾಯಂ ಜಿಲ್ಲೆ, ಕೇರಳ ರಾಜ್ಯ ಎಂದು ತಿಳಿಸಿದ್ದು, ಇವರುಗಳು ಅಕ್ರಮ ಮದ್ಯಸಾರ 
ಸಾಗಾಣಿಕೆ ಮಾಡುತ್ತಿರುವ ಕಾರಣಕ್ಕೆ ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿ, ಮಹಜರು ಹಾಗೂ ಪ೦ಚರ ಸಮಕ್ಷಮ ಸಾಗಾಣಿಕೆಗೆ 
ಬಳಸಿದ ಲಾರಿ ಸಂಖ್ಯೆ: ಟಿಎನ್‌-27-ಎಲ್‌-4369 ಹಾಗೂ ಮದ್ಯಸಾರವನ್ನು ಜಫ್ತು ಮಾಡಿ ಆರೋಪಿಗಳ ಎರುದ್ಧ ತಕ್ಷೀರು 
ಸಂಖ್ಯೆ: 319/2006, ದಿನಾಂಕ:21.11.2006ರಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿಯನ್ನು 
ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ನಕಲನ್ನು ಸೊತ್ತು ಪಟ್ಟಿಯೊಂದಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸಿ, ವಶಪಡಿಸಿಕೊಂಡ ಸೊತ್ತುಗಳನ್ನು 
ಹಾಗೂ ಸಾಗಾಣಿಕೆಗೆ ಬಳಸಿದ ವಾಹನವನ್ನು ಅಬಕಾರಿ ಉಪ ನಿರೀಕ್ಷಕರು, ಜಾರಿ ಮತ್ತು ತನಿಖೆ ಮಂಗಳೂರು ದಕ್ಷಿಣ 
ಇವರಿಗೆ ಈ ಪ್ರಾಧಿಕಾರದ ಅನುಮತಿ ಮೇರೆಗೆ ಹಸ್ತಾಂತರಿಸಿರುತ್ತಾರೆ. 
ಮೊಕದ್ದಮೆಯ ತನಿಖಾಧಿಕಾರಿಗಳು ಸದ್ರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಮದ್ಯಸಾರದಿಂದ ತೆಗೆದ 
ಮಾದರಿಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಸದ್ರಿ ಮಾದರಿಗಳನ್ನು ವಿಶ್ಲೇಷಿಸಿದ ಮುಖ್ಯ ರಾಸಾಯನಿಕ ವಿಶ್ಲೇಷಕರು, 
ಬೆ೦ಗಳೂರುರವರು ದಿನಾಂಕ:05.03.2007ರಂದು ನೀಡಿದ ರಾಸಾಯನಿಕ ಪರೀಕ್ಷಾ ಫಲಿತಾಂಶದ ವರದಿಯಲ್ಲಿ ಮದ್ಯಸಾರದ 
ಪ್ರಮಾಣ 62.1 ರಿಂದ 64.1 ಡಿಗ್ರಿ ಒಪಿ ಮತ್ತು 63.0 ರಿಂದ 64.1 ಡಿಗ್ರಿ ಒ.ಪಿ. ಇರುವುದಾಗಿ ದೃಢೀಕರಣ ಪತ್ರ 
ನೀಡಿರುತ್ತಾರೆ. ತನಿಖಾಧಿಕಾರಿಯವರು ಜಪ್ಮು ಪಡಿಸಿಕೊಂಡ ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ 
ದಿನಾಂಕ:13.03.2007ರಂದು ನೀಡಿದ ವರದಿಯನ್ನು ಆಧರಿಸಿ, ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, 
ಇಐಬಿ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ಆದೇಶ ಸಂಖ್ಯೆ: ಇಐಬಿ/ಡಿಟಿಸಿಆರ್‌/181/2006-07 
ದಿನಾ೦ಕ:14.03.2007ರಲ್ಲಿ ಜಪ್ತು ಪಡಿಸಿಕೊಂಡಿರುವ 9800 ಲೀ ಮದ್ಯಸಾರವನ್ನು (ಮಾದರಿಗಳನ್ನು ಹೊರತುಪಡಿಸಿ) 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲಾಗಿದೆ. 
ಸದ್ರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಲಾರಿ ಸಂಖ್ಯೆ: ಟಎನ್‌-27ಎಲ್‌-4369ರ ಆರ್‌.ಸಿ. ಮಾಲೀಕರ ಹೆಸರು 
ಮತ್ತು ವಿಳಾಸವನ್ನು ನೀಡುವ ಬಗ್ಗೆ ಸಂಬಂಧಪಟ್ಟ ರಿಜನಲ್‌ ಟ್ರಾನ್ಸ್‌ಪೋರ್ಟ್‌ ಆಫೀಸರ್‌ ಸೇಲಂ, ತಮಿಳುನಾಡು ಇವರಿಗೆ 
ಈ ಪ್ರಾಧಿಕಾರದಿಂದ ದಿನಾಂಕ:16.01.2007ರಂದು ಪತ್ರ ಬರೆಯಲಾಗಿದ್ದು, ಸದ್ರಿ ಪತ್ರವು ದಿನಾಂಕ:22.01.2007 ರಂದು 
ಜಾರಿಯಾದ ಬಗ್ಗೆ ಸ್ವೀಕೃತಿ ಪತ್ರ ಈ ಕಛೇರಿಗೆ ಬಂದಿರುತ್ತದೆ. ತದನಂತರದಲ್ಲಿ ಸಾರಿಗೆ ಅಧಿಕಾರಿಯವರಿಗೆ 
ದಿನಾಂಕ:21.04.2007 ಮತ್ತು 17.09.2007ರಂದು ನೆನಪೋಲೆ ಪತ್ರ ಬರೆಯಲಾಗಿದ್ದು, ಅವರು ದಿನಾಂಕ:10.12.2007ರ 
ಪತ್ರದಲ್ಲಿ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯನ್ನು ಸಲ್ಲಿಸಿರುತ್ತಾರೆ. ಅವರು ಸಲ್ಲಿಸಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಲ್ಲಿ ವಶಪಡಿಸಿಕೊಂಡ 
ವಾಹನ ಲಾರಿ ಸಂಖ್ಯೆ ಟಿಎನ್‌-27-ಎಲ್‌-4369 ವಾಹನದ ನೊಂದಣಿ ಸಂಖ್ಯೆಯು ಬಜಾಜ್‌ ಎಂ-80 ದ್ವಿಚಕ್ರ 
ವಾಹನವಾಗಿದ್ದು, ಇದರ ಚಾಸೀಸ್‌ ನಂ.16CBEM60606 ಮತ್ತು ಇಂಜಿನ್‌ ನಂ. 16EBEM 68799 ಎಂದು 
ದೃಢೀಕರಿಸಿರುತ್ತಾರೆ. 


೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, ಮಂಗಳೂರು ಇವರು 
ದಿನಾಂಕ:21.11.2006ರಂದು ಯಾವುದೇ ಅಧಿಕೃತ ರಹದಾರಿ ಪತ್ರ ಇಲ್ಲದೇ ಅಕ್ರಮವಾಗಿ 9.800.000 ಲೀ ಮದ್ಯಸಾರವನ್ನು 
ಲಾರಿ ಸಂಖ್ಯೆ: ಟಿಎನ್‌-27ಎಲ್‌-4369 ರಲ್ಲಿ ಸಾಗಾಣಿಕೆ ಮಾಡುತ್ತಿರುವುದು ಖಚಿತವಾಗಿದ್ದು, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ 
ಇಂಜಿನ್‌ ನಂಬರ್‌ ಮತ್ತು ಚಾಸೀಸ್‌ ನಂಬರ್‌ ಸಾರಿಗೆ ಅಧಿಕಾರಿಗಳು ನೀಡಿರುವ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯ ಪ್ರಕಾರ 
ವಶಪಡಿಸಿಕೊಂಡ ವಾಹನಕ್ಕೆ ಒಂದಕ್ಕೊಂದು ತಾಳೆಯಾಗದಿದ್ದು ಸಾಗಾಣಿಕೆಗೆ ಬಳಸಲಾಗಿರುವ ಲಾರಿ ನಕಲಿ ನೋಂದಣಿ ಸಂಖ್ಯೆ 
ಹೊಂದಿರುವುದು ಕಂಡುಬಂದಿರುತ್ತದೆ. 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒ೦ದು ತಿ೦ಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತು ಪಡಿಸದೇ ಇದ್ದಲ್ಲಿ, ಸದ್ರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 43ಸಿ 
ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು ಕಲಂ 
43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಪ್ರಾಧಿಕಾರದಲ್ಲಿ ಲಭ್ಯವಿರುವ ದಾಖಲಾತಿಗಳ ಪ್ರಕಾರ ದಿನಾಂಕ:21.11.2006 ರಂದು ಲಾರಿ ಸಂಖ್ಯೆ: ಟಿಎನ್‌-27ಎಲ್‌- 
4369 ರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೇ ನಕಲಿ ನಂಬರ್‌ ಪ್ಲೇಟ್‌ ಅಳವಡಿಸಿ ಆರೋಪಿಗಳು 9,800 ಲೀ 
ಮದ್ಯಸಾರವನ್ನು ಹೊಂದಿ ಸಾಗಾಟ ಮಾಡುತ್ತಿದ್ದುದನ್ನು ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾ೦ತರ ಪೊಲೀಸ್‌ 
ಠಾಣೆ, ಮಂಗಳೂರುರವರು ಪತ್ತೆಹಚ್ಚಿ ಅಕ್ರಮ ಮದ್ಯಸಾರ ಸಾಗಾಣಿಕೆಗೆ ಬಳಸಲಾದ ವಾಹನವನ್ನು ಸ್ಥಳ ಮಹಜರು, 
ಪಂಚನಾಮೆಯ ಮುಖೇನ ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪ್ತು ಮಾಡಲ್ಪಟ್ಟಿರುವ ವಸ್ತು ರಾಸಾಯನಿಕ ತಜ್ಞರ 
ವರದಿಯಂತೆ ಮದ್ಯಸಾರವೆಂದು ದೃಢಪಟ್ಟಿರುವುದರಿಂದ, ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ 
ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ವಾಹನದ ಮುಟ್ಟುಗೋಲು ನಡವಳಿ ಬಗ್ಗೆ 
ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ 
ಹೊಲೀಸ್‌ ಠಾಣೆ ಮಂಗಳೂರು ಇವರು ವಶಪಡಿಸಿಕೊಂಡ ಲಾರಿ ನಕಲಿ ಸಂಖ್ಯೆ ಟಿಎನ್‌-27ಎಲ್‌-4369 ನ್ನು 
ವಶಪಡಿಸಿಕೊಂಡು ಸುಮಾರು ಒಂದು ವರ್ಷ ಎಂಟು ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದಿದ್ದು, ಆದರೆ ಯಾವುದೇ ವ್ಯಕ್ತಿಯು 
ಸೂಕ್ತ ದಾಖಲಾತಿಗಳೊಂದಿಗೆ ವಾಹನದ ಮಾಲೀಕತ್ವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ವಾಹನ 
ಚಾಲಕನು ಸದ್ರಿ ವಾಹನಕ್ಕೆ ನಕಲಿ ನಂಬರ್‌ ಫ್ಲೇಟು ಅಳವಡಿಸಿ ಮದ್ಯಸಾರವನ್ನು ಸಾಗಾಟ ಮಾಡಿರುವುದು ಮೇಲ್ನೋಟಕ್ಕೆ 
ಸ್ಪಷ್ಟವಾಗಿ ಕಂಡುಬರುತ್ತದೆ. ಆದುದರಿಂದ ಸದರಿ ವಾಹನವನ್ನು ತೆರೆದಿಟ್ಟ ಬಯಲಿನಲ್ಲಿ ನಿಲ್ಲಿಸಿರುವುದರಿಂದ ಮಳೆ, ಬಿಸಿಲು, 
ಗಾಳಿಗೆ ಸಿಲುಕಿ ತುಕ್ಕು ಹಿಡಿದು ವಾಹನದ ಸ್ಥಿತಿ ಹಾಳಾಗುವ ಸಂದರ್ಭವಿರುವುದರಿಂದ, ಇನ್ನು ಹೆಚ್ಚು ಕಾಲ ಇರಿಸಿಕೊಂಡರೆ 
ಇನ್ನಷ್ಟು ಶಿಥಿಲಗೊಂಡು ಮೌಲ್ಯಹೀನವಾಗುವ ಸಾಧ್ಯತೆಯಿದ್ದು ಸರ್ಕಾರಕ್ಕೆ ಬರುವ ಆದಾಯ ಕೂಡಾ ಕಡಿಮೆಯಾಗುವ 
ಸಂಭವವಿರುವುದರಿಂದ ಅಕ್ರಮ ಅಬಕಾರಿ ಸೊತ್ತು ಸಾಗಾಣಿಕೆಗೆ ನಕಲಿ ನೊಂದಣಿ ಸಂಖ್ಯೆ ಬಳಸಿದ ಲಾರಿಯನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂಬ ಹಿನ್ನೆಲೆಯಲ್ಲಿ ಈ ಆದೇಶ 

ಆದೇಶ 

ನೂರ್‌ ಮಹ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ದಕ್ಷಿಣ ಕನ್ನಡ 
ಜಿಲ್ಲೆ. ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಬಿ ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿದ ನಂತರ ಕಲ೦ 43ಎ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್‌ ಉಪ 
ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣಾ, ಮಂಗಳೂರು ಇವರ ಕಂ ನಂಬರ್‌ 319/2006, 
ದಿನಾಂಕ:21.11.2006ರಲ್ಲಿ ಜಪ್ತು ಪಡಿಸಿರುವ ಲಾರಿ ನಕಲಿ ಸಂಖ್ಯೆ: ಟಿಎನ್‌-27ಎಲ್‌-4369 ನ್ನು ಕರ್ನಾಟಕ ಅಬಕಾರಿ 
ಕಾಯಿದೆ ಕಲಂ 43ಸಿ ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:15.07.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. ಈ ಆದೇಶವು 
ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹ್ಮದ್‌ ಹುಸೇನ್‌ 
ಪಿ.ಆರ್‌.925 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೩೧ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿ ಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ನ್ಯಾಯಾಲಯದಲ್ಲಿ 
ನಂ.ಎಸ್‌ಡಿಕೆ/285/ಡಿಟಿಸಿಆರ್‌/2006-07, ದಿನಾಂಕ:15ನೇ ಜುಲೈ, 2008 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: ಆರೋಪಿಗಳು: 
ಪೊಲೀಸ್‌ ಉಪ ನಿರೀಕ್ಷಕರು ಬಂಟ್ವಾಳ ನಗರ ಪರಾರಿಯಾಗಿರುತ್ತಾರೆ 
ಪೊಲೀಸ್‌ ಠಾಣೆ, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ವಾಹನದ ಮಾಲೀಕರು 
ಕನ್ನಡ ಜಿಲ್ಲೆ ಶ್ರೀ ಜೋನ್‌ ಸಂದೀಪ್‌ ಕ್ಷೀಟಸ್‌ ಡಿಸೋಜ, ಬಿನ್‌ ಅಲ್ಬರ್ಟ್‌ 
ಡಿಸೋಜ, ನಟ್ಟಿಲ್‌ ಹೌಸ್‌, ಕುಂಜೂರು, ಬಜಪೆ ಅಂಚೆ, 
ಮಂಗಳೂರು. 


ಪ್ರಕರಣದ ಮುಖ್ಯಾಂಶಗಳು: 

ಹೊಲೀಸ್‌ ಉಪ ನಿರೀಕ್ಷಕರು, ಬಂಟ್ವಾಳ ನಗರ ಹೊಲೀಸ್‌ ಠಾಣೆ, ಬ೦ಟ್ವಾಳ ಇವರು ದಿನಾಂಕ:17.06.2006ರಂದು 
ಬಂಟ್ವಾಳ ನಗರ ಪೊಲೀಸ್‌ ಠಾಣಾ ಸರಹದ್ದಿನಲ್ಲಿ ರಾತ್ರಿ ಗಸ್ತು ಕರ್ತವ್ಯ ಮಾಡುತ್ತಿರುವ ಸಂದರ್ಭದಲ್ಲಿ ರಾತ್ರಿ ಸುಮಾರು 
2-00 ಗಂಟೆ ಸಮಯದಲ್ಲಿ ಬಿ.ಸಿ. ರೋಡ್‌ ಕಡೆಯಿಂದ ಪಾಣೆಮಂಗಳೂರು ಕಡೆಗೆ ಬರುತ್ತಿದ್ದ ಮಾರುತಿ 800 ಕಾರು 
ನೋಂದಣಿ ಸಂಖ್ಯೆ: ಕೆಎ-19-ಎಂ-950 ನ್ನು ತಪಾಸಣೆಗೆಂದು ನಿಲ್ಲಿಸಲು ಸೂಚನೆ ನೀಡಿದಾಗ ಸದರಿ ಕಾರನ್ನು ರಸ್ತೆಯ 
ಬದಿಯಲ್ಲಿ ನಿಲ್ಲಿಸಿ ಚಾಲಕ ಬಿ.ಸಿ. ರೋಡ್‌ ಕಡೆಗೆ ಓಡಿ ಪರಾರಿಯಾದನು. ಸದ್ರಿ ಕಾರನ್ನು ಸಂಶಯ ಮೇರೆಗೆ ಕೂಲಂಕುಷವಾಗಿ 
ಪರಿಶೀಲಿಸಿದಾಗ ರಟ್ಟಿನ ಪೆಟ್ಟಿಗೆಗಳಲ್ಲಿ ಮದ್ಯ ತುಂಬಿರುವುದು ಕಂಡುಬಂದು, ಪ್ರತಿ ರಟ್ಟಿನ ಪೆಟ್ಟಿಗೆಯಲ್ಲಿ ತಲಾ 750 ಎಂಎಲ್‌ನ 
12 ಬಾಟ್ಲಿಗಳಂತೆ ಒಟ್ಟು 35 ರಟ್ಟಿನ ಪೆಟ್ಟಿಗೆಗಳಲ್ಲಿ ಒಟ್ಟು 315-000 ಲೀಟರ್‌ ಮಾಸ್ಟರ್‌ ಬ್ಲಾಸ್ಟರ್‌ ವಿಸ್ಕಿ ಎಂಬ ಹೆಸರಿನ 
ಮದ್ಯವನ್ನು ಹೊಂದಿ ಯಾವುದೇ ಅಧಿಕೃತ ರಹದಾರಿ ಪತ್ರವಿಲ್ಲದೇ ಸಾಗಾಣಿಕೆ ಮಾಡಿರುವುದು ಖಚಿತವಾಗಿರುವುದರಿಂದ ಇದು 
ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 13, 14ರ ಪ್ರಕಾರ ಅಪರಾಧವಾಗಿದ್ದು, 32, 34, 43) (2) ರಂತೆ 
ಶಿಕ್ಷಾರ್ಹವಾಗಿರುವುದರಿ೦ದ, ಸದರಿ ಸೊತ್ತುಗಳನ್ನು ಪಂಚರ ಸಮಕ್ಷಮ ಜಪ್ತು ಮಾಡಿ ಸ್ಥಳದಲ್ಲಿಯೇ ಮಹಜರನ್ನು ತಯಾರಿಸಿ 
ಚಾಲಕನ ವಿರುದ್ದ ತಕ್ಷೀರು ಸಂಖ್ಯೆ: 112/2006, ದಿನಾ೦ಕ:17.06.2006 ರಂದು ಮೊಕದ್ದಮೆಯನ್ನು ದಾಖಲಿಸಿಕೊಂಡು 
ಪ್ರಥಮ ಮಾಹಿತಿ ವರದಿ, ಮಹಜರು ಮತ್ತು ಸೊತ್ತುಗಳ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ, ವಶಪಡಿಸಿಕೊಂಡ 
ಸೊತ್ತುಗಳನ್ನು ಕಡತದೊಂದಿಗೆ ಅಬಕಾರಿ ಉಪ ನಿರೀಕ್ಷಕರು (1). ಜಾರಿ ಮತ್ತು ತನಿಖೆ ಬ೦ಟ್ವಾಳ ತಾಲ್ಲೂಕು ಇವರಿಗೆ ಈ 
ಪ್ರಾಧಿಕಾರದ ಆದೇಶದ ಮೇರೆಗೆ ಹಸ್ತಾಂತರಿಸಿರುತ್ತಾರೆ. 

ಮೊಕದ್ದಮೆಯ ತನಿಖೆಯನ್ನು ಕೈಗೊಂಡ ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು ತನಿಖೆ ಬಂಟ್ವಾಳ ಇವರ 
ತನಿಖಾ ವರದಿ ಸಂಖ್ಯೆ: ಸಿಆರ್‌ಎಂ:32:2006-07 ದಿನಾ೦ಕ:09.04.2007ರ ವರದಿಯಲ್ಲಿ ವಶಪಡಿಸಿಕೊಂಡ ಮದ್ಯದಿಂದ 
ತೆಗೆದ ಮಾದರಿಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು. ಸದರಿ ಮಾದರಿಗಳನ್ನು ವಿಶ್ಲೇಷಿಸಿದ ಸಹಾಯಕ ರಾಸಾಯನಿಕ 
ವಿಶ್ಲೇಷಕರು, ಮ೦ಗಳೂರುರವರು ದಿನಾಂಕ:09.03.2007ರಂದು ನೀಡಿದ ರಾಸಾಯನಿಕ ಪರೀಕ್ಷಾ ಫಲಿತಾಂಶದ ವರದಿಯಲ್ಲಿ 
ಮದ್ಯದ ಮದ್ಯಸಾರ ಪ್ರಮಾಣ 44.0% ಇರುವುದಾಗಿ ದೃಢೀಕರಣ ಪತ್ರ ನೀಡಿರುವುದರಿಂದ ಸದರಿ ಮದ್ಯವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ತನಿಖಾಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ ಜಪ್ತಿ ಪಡಿಸಿಕೊಂಡ ಮದ್ಯವನ್ನು ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ 
ಅಧೀಕ್ಷಕರು, ಇಐಬಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಆದೇಶ ಸಂಖ್ಯೆ: ಇವಐಬಿ/ಡಿಟಿಸಿಆರ್‌/285/2006-07 
ದಿನಾಂಕ:18.04.2007ರಲ್ಲಿ ಜಪ್ಪುಪಡಿಸಿಕೊ೦ಡಿರುವ 315.000 ಲೀ ಮದ್ಯವನ್ನು (ಮಾದರಿಗಳನ್ನು ಹೊರತುಪಡಿಸಿ) ಕರ್ನಾಟಕ 
ಅಬಕಾರಿ ಕಾಯಿದೆ ಕಲಂ 43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಆದೇಶ ನೀಡಲಾಗಿದ್ದು 
ಸದರಿ ಮುಟ್ಟುಗೋಲು ಆದೇಶದಂತೆ ಮದ್ಯವನ್ನು ಅಬಕಾರಿ ಉಪ ಅಧೀಕ್ಷಕರು, ಬ೦ಟ್ಟಾಳ ಉಪವಿಭಾಗ, ಬ೦ಟ್ವಾಳ ಇವರ 
ಸಮಕ್ಷಮ ದಿನಾಂಕ:10.09.2007 ರಂದು ಸೂಕ್ತ ಮಹಜರು ಜರುಗಿಸಿ ನಾಶಪಡಿಸಲಾಗಿರುತ್ತದೆ. 

ಸಹಾಯಕ ಸಾರಿಗೆ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರು ಇವರು ಸದರಿ ಮೊಕದ್ದಮೆಯಲ್ಲಿ 
ವಶಪಡಿಸಿಕೊಂಡ ಮಾರುತಿ 800 ಕಾರು ನೋಂದಣಿ ಸಂಖ್ಯೆ: ಕೆಎ-19-ಎಂ-950ರ ಬಿ ಎಕ್ಸ್‌ಟ್ರಾಕ್ಸ್‌ ವರದಿಯನ್ನು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದು, ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯ ಪ್ರಕಾರ ಮಾರುತಿ 800 ಕಾರು ನೋಂದಣಿ ಸಂಖ್ಯೆಕೆಎ-19-ಎಂ-950 ರ 
ಆರ್‌.ಸಿ. ಮಾಲೀಕರಾದ ಶ್ರೀ ಜೋನ್‌ ಸಂದೀಪ್‌ ಕ್ಷೀಟಸ್‌ ಡಿಸೋಜ, ಬಿನ್‌ ಅಲ್ಬರ್ಟ್‌ ಡಿಸೋಜ, ನಟ್ಟಿಲ್‌ ಹೌಸ್‌, 
ಕುಂಜೂರು, ಬಜಪೆ ಅಂಚೆ, ಮಂಗಳೂರು ಎಂದು ದೃಢೀಕರಿಸಿರುತ್ತಾರೆ. 


೧೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ವಾಹನದ ಆರ್‌.ಸಿ. ಮಾಲೀಕರಾದ ಶ್ರೀ ಜೋನ್‌ ಸಂದೀಪ್‌ ಕ್ಷೀಟಸ್‌ ಡಿಸೋಜ, ಬಿನ್‌ ಅಲ್ಬರ್ಟ್‌ ಡಿಸೋಜ, ನಟ್ಟಲ್‌ 
ಹೌಸ್‌, ಕುಂಜೂರು, ಬಜಪೆ ಅಂಚೆ, ಮಂಗಳೂರು ಇವರಿಗೆ ಈ ಪ್ರಾಧಿಕಾರದಿಂದ ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 
43ಬಿ ಪ್ರಕಾರ ವಶಪಡಿಸಿಕೊಂಡ ಕಾರನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಹಾಗೂ ಸದರಿ 
ನೋಟಿಸಿನಲ್ಲಿ 15 ದಿವಸದೊಳಗೆ ನಿಮ್ಮ ಹೇಳಿಕೆಗಳನ್ನು ಖುದ್ದಾಗಿ ಅಥವಾ ವಕೀಲರ ಮೂಲಕ ಸಲ್ಲಿಸಲು ಸೂಚಿಸಿದ್ದು, 
ತಪ್ಪಿದ್ದಲ್ಲಿ ನಿಮ್ಮ ಹೇಳಿಕೆ ಏನೂ ಇರುವುದಿಲ್ಲವೆಂಬುದಾಗಿ ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ 
ಜರುಗಿಸಲಾಗುವುದೆಂದು ದಿನಾಂಕ:19.09.2007ರಂದು ನೊಂದಣಿ ಅಂಚೆ ಮೂಲಕ ನೋಟಿಸು ನೀಡಲಾಗಿರುತ್ತದೆ. ಸದರಿ 
ನೋಟಿಸನ್ನು ವಾಹನದ ಮಾಲೀಕರಾದ ಶ್ರೀ ಜೋನ್‌ ಸಂದೀಪ್‌ ಕ್ಷೀಟಸ್‌ ಡಿಸೋಜ ರವರು ದಿನಾಂಕ:20.10.2007ರಂದು 
ಪಡೆದುಕೊಂಡು ಈ ಬಗ್ಗೆ ಅಂಚೆ ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ಬಂದಿರುತ್ತದೆ. 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಫ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತು ಪಡಿಸದೇ ಇದ್ದಲ್ಲಿ, ಸದ್ರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 43ಸಿ 
ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು ಕಲಂ 
43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಪ್ರಾಧಿಕಾರದಲ್ಲಿ ಲಭ್ಯವಿರುವ ದಾಖಲಾತಿಗಳ ಪ್ರಕಾರ ದಿನಾಂಕ:17.06.2006 ರಂದು ಮಾರುತಿ 800 ಕಾರು 
ನೊಂದಣಿ ಸಂಖ್ಯೆ: ಕೆಎ-19-ಎಂ-950ರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೇ ಚಾಲಕನು 315.000 ಲೀ ನಕಲಿ 
ಮದ್ಯವನ್ನು ಹೊಂದಿ ಸಾಗಾಟ ಮಾಡುತ್ತಿದ್ದುದನ್ನು ಪೊಲೀಸ್‌ ಉಪ ನಿರೀಕ್ಷಕರು, ಬಂಟ್ವಾಳ ನಗರ ಪೊಲೀಸ್‌ ಠಾಣೆ, 
ಬ೦ಟ್ವಾಳರವರು ಪತ್ತೆಹಚ್ಚಿ, ಅಕ್ರಮ ಮದ್ಯ ಸಾಗಾಣಿಕೆಗೆ ಬಳಸಲಾದ ವಾಹನವನ್ನು ಸ್ಥಳ ಮಹಜರು, ಪಂಚನಾಮೆಯ 
ಮುಖೇನ ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪ್ತು ಮಾಡಲ್ಪಟ್ಟಿರುವ ವಸ್ತು ರಾಸಾಯನಿಕ ತಜ್ಞರ ವರದಿಯಂತೆ 
ಮದ್ಯಗಳೆಂದು ದೃಢಪಟ್ಟಿರುವುದರಿಂದ, ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು 
ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ವಾಹನದ ಮುಟ್ಟುಗೋಲು ನಡವಳಿ ಬಗ್ಗೆ ತೀರ್ಮಾನ 
ತೆಗೆದುಕೊಳ್ಳಬೇಕಾಗಿರುತ್ತದೆ. 

ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ನೊಂದಣಿ ಸಂಖ್ಯೆ: ಕೆಎ-19-ಎಂ-950ನ್ನು 
ವಶಪಡಿಸಿಕೊಂಡು ಸುಮಾರು ಎರಡು ವರ್ಷ ಕಳೆದರೂ ವಾಹನ ಮಾಲೀಕರಿಗೆ ನೀಡಿದ ಕಾರಣ ಕೇಳಿ ನೋಟೀಸನ್ನು 
ದಿನಾಂಕ:20.10.2007ರಂದು ಸ್ವೀಕರಿಸಿದ್ದರೂ, ನೋಟೀಸು ಸ್ವೀಕರಿಸಿ ಸುಮಾರು ಒಂದು ವರ್ಷ ಕಳೆದಿದ್ದರೂ, ಸದರಿ ವಾಹನದ 
ಮಾಲೀಕರು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಹಾಗೂ ಯಾವುದೇ 
ಅರ್ಜಿಯನ್ನು ವಾಹನದ ಮಾಲೀಕತ್ವವನ್ನು ಕೋರಿ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಈ ಪ್ರಾಧಿಕಾರಕ್ಕೆ 
ಹಾಜರುಪಡಿಸಿರುವುದಿಲ್ಲ. ಈ ಕಾರಣದಿಂದಾಗಿ ಪ್ರಕರಣದಲ್ಲಿ ಜಪ್ತು ಪಡಿಸಿರುವ ವಾಹನ ಮಾಲೀಕರ ತಿಳುವಳಿಕೆಯಿ೦ದಲೇ 
ವಾಹನವನ್ನು ಅಕ್ರಮ ನಕಲಿ ಮದ್ಯ ಸಾಗಾಣಿಕೆಗೆ ಬಳಸಿರುವುದು ಕ೦ಡುಬರುತ್ತದೆ. ಅಲ್ಲದೇ ವಾಹನವನ್ನು ಪಡೆಯಲು ಮತ್ತು 
ತಕ್ಷೀರನ್ನು ನಡೆಸಲು ಉತ್ಸುಕರಾಗಿಲ್ಲ ಎಂಬುದಾಗಿ ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. ವಾಹನ 
ಮಾಲೀಕರಿಗೆ ನೋಟೀಸು ನೀಡಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದರೂ ವಾಹನ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗದೇ ಇರುವುದು ಮತ್ತು ಪೊಲೀಸ್‌ ಉಪ ನಿರೀಕ್ಷಕರು, ಬಂಟ್ಟಾಳ ನಗರ ಹೊಲೀಸ್‌ ಠಾಣೆ, ಬಂಟ್ವಾಳ ಇವರು 
ದಿನಾಂಕ:17.06.2006ರಂದು ಸದರಿ ವಾಹನವನ್ನು ತಡೆದು ಶೋಧಿಸಿದ ಸಂದರ್ಭದಲ್ಲಿ ಸದರಿ ವಾಹನದಲ್ಲಿ ಅಕ್ರಮವಾಗಿ 
ನಕಲಿ ಮದ್ಯ ಸಾಗಾಣಿಕೆ ಮಾಡುತ್ತಿರುವುದು ಪತ್ತೆಯಾಗಿ, ಸ್ಥಳ ಮಹಜರಿನ ಮೂಲಕ ಸಾಗಾಣಿಕೆಗೆ ಬಳಸಿದ ವಾಹನವನ್ನು 
ಹಾಗೂ ಅಕ್ರಮ ಮದ್ಯವನ್ನು ಜಪ್ತು ಪಡಿಸಿರುವುದು ಮತ್ತು ರಾಸಾಯನಿಕ ತಜ್ಞರ ಅಭಿಪ್ರಾಯದಂತೆ ಜಪ್ತು ಪಡಿಸಲಾದ 
ಪದಾರ್ಥವು ನಕಲಿ ಮದ್ಯವೆಂದು ದೃಢೀಕರಿಸಿರುವುದು ಇದು ಅಕ್ರಮವಾಗಿ ನಕಲಿ ಮದ್ಯ ಸಾಗಾಟ ಮಾಡಿರುವುದು 
ಮೇಲ್ನೋಟಕ್ಕೆ ಈ ಮೇಲಿನ ಎಲ್ಲಾ ದಾಖಲಾತಿಗಳಿಂದ ಸಾಬೀತಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಪೊಲೀಸ್‌ ಉಪ ನಿರೀಕ್ಷಕರು, ಬಂಟ್ಟಾಳ ನಗರ ಹೊಲೀಸ್‌ 
ಠಾಣೆ, ಬಂಟ್ವಾಳ ಇವರು ವಶಪಡಿಸಿಕೊಂಡ ಮಾರುತಿ 800 ಕಾರು ನೊಂದಣಿ ಸಂಖ್ಯೆ ಕೆಎ-19-ಎಂ-950ನ್ನು 
ವಶಪಡಿಸಿಕೊಂಡು ಸುಮಾರು ಎರಡು ವರ್ಷಗಳಿಗಿಂತ ಹೆಚ್ಚು ಸಮಯ ಕಳೆದಿದ್ದು, ಆದರೆ ಯಾವುದೇ ವ್ಯಕ್ತಿಯು ಸೂಕ್ತ 
ದಾಖಲಾತಿಗಳೊಂದಿಗೆ ವಾಹನದ ಮಾಲೀಕತ್ವವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಆದುದರಿಂದ 
ಸದರಿ ವಾಹನವನ್ನು ತೆರೆದಿಟ್ಟ ಬಯಲಿನಲ್ಲಿ ನಿಲ್ಲಿಸಿರುವುದರಿಂದ ಮಳೆ, ಬಿಸಿಲು, ಗಾಳಿಗೆ ಸಿಲುಕಿ ತುಕ್ಕು ಹಿಡಿದು ಹಾಳಾಗಿ 
ಹೋಗಿರುತ್ತದೆ. ಇನ್ನು ಹೆಚ್ಚು ಕಾಲ ಇರಿಸಿಕೊಂಡರೆ ಇನ್ನಷ್ಟು ಶಿಥಿಲಗೊಂಡು ಮೌಲ್ಯಹೀನವಾಗುವ ಸಾಧ್ಯತೆಯಿದ್ದು ಸರ್ಕಾರಕ್ಕೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೩೩ 





ಬರುವ ಆದಾಯ ಕೂಡಾ ಕಡಿಮೆಯಾಗುವ ಸಂಭವವಿರುವುದರಿಂದ ಅಕ್ರಮ ನಕಲಿ ಮದ್ಯ ಸಾಗಾಣಿಕೆಗೆ ಬಳಸಿದ ಮಾರುತಿ 
800 ಕಾರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂಬ ಹಿನ್ನೆಲೆಯಲ್ಲಿ ಈ ಆದೇಶ. 
ಆದೇಶ 
ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಬಿ ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿದ ನಂತರ ಕಲಂ 43ಎ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್‌ ಉಪ 
ನಿರೀಕ್ಷಕರು, ಬಂಟ್ವಾಳ ನಗರ ಪೊಲೀಸ್‌ ಠಾಣೆ, ಬಂಟ್ವಾಳ ಇವರ ಕ್ರೈಂ ನಂಬರ್‌ 112/2006, ದಿನಾಂಕ:17.06.2006ರಲ್ಲಿ 
ಜಪ್ತು ಪಡಿಸಿರುವ ಮಾರುತಿ 800 ಕಾರು ನೊಂದಣಿ ಸಂಖ್ಯೆ: ಕೆಎ-19-ಎ೦-950ನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 
43ಸಿ ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 
ಈ ಆದೇಶವನ್ನು ದಿನಾಂಕ:15.07.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. ಈ ಆದೇಶವು 
ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ನೂರ್‌ ಮಹ್ಮದ್‌ ಹುಸೇನ್‌ 
ಪಿ.ಆರ್‌.926 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 
ನ್ಯಾಯಾಲಯದಲ್ಲಿ 
ನಂ.ಎಸ್‌ಡಿಕೆ/50/ಡಿಟಿಸಿಆರ್‌/2007-08, ದಿನಾಂಕ:15ನೇ ಜುಲೈ, 2008 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: ಆರೋಪಿಗಳು: 
ಅಬಕಾರಿ ಉಪ ನಿರೀಕ್ಷಕರು (2) 1) ಜಿನೋ ಸೆಬೆಸ್ಟಿಯನ್‌ ಬಿನ್‌ ಎಂ. ದೇವಸ್ಯ ಮುತ್ತೇದತ್ತ 
ಇ.ಐ.ಬಿ.ದ.ಕ.ಜಿಲ್ಲೆ, ಮಂಗಳೂರು. ಮಾಣಿಕಡವು, ಕಣ್ಣೂರು ಜಿಲ್ಲೆ, ಕೇರಳ ರಾಜ್ಯ (ಚಾಲಕ) 


2) ಸುರೇಶ್‌ ಬಾಬು ಬಿನ್‌ ಶಂಕರನ್‌ ಕೂಂಬ್ರ, ಒಟ್ಟಪಾಲಂ, 
ಪೊನ್ನಾನಿ ತಾಲ್ಲೂಕು, ಪಾಲಕ್ಕಾಡ್‌ ಜಿಲ್ಲೆ, ಕೇರಳ ರಾಜ್ಯ. 

ಪ್ರಕರಣದ ಮುಖ್ಯಾಂಶಗಳು: 
ಅಬಕಾರಿ ಉಪ ನಿರೀಕ್ಷಕರು (2). ಇ.ಐ.ಬಿ. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಮತ್ತು ಅಬಕಾರಿ ಉಪ ನಿರೀಕ್ಷಕರು 
(1) ಜಾರಿ ಮತ್ತು ತನಿಖಾ ಮಂಗಳೂರು ದಕ್ಷಿಣ ಹಾಗೂ ಸಿಬ್ಬಂದಿಯವರೊಂದಿಗೆ ದಿನಾ೦ಕ:09.08.2007ರಂದು ಅಪರಾಹ್ನ 
130 ಗಂಟೆ ಸಮಯದಲ್ಲಿ ಮಂಗಳೂರು ಕಡೆಯಿಂದ ಕೇರಳ ರಾಜ್ಯಕ್ಕೆ ಹೋಗುವ ರಾ.ಹೆ. 17ರಲ್ಲಿ ಇರುವ ಆರ್‌.ಟಿ.ಓ. 
ತಪಾಸಣಾ ಠಾಣೆಯಿಂದ ಸುಮಾರು 1/2 ಕಿ.ಮೀ. ದೂರದಲ್ಲಿ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ಒಂದು ಕಪ್ಪು 
ಬಣ್ಣದ ಕಾರು ಮಂಗಳೂರು ಕಡೆಯಿಂದ ಬರುತ್ತಿರುವುದನ್ನು ಕಂಡು ನಿಲ್ಲಿಸಲು ಸೂಚನೆ ನೀಡಿದಾಗ ಅದು ಸುಮಾರು 1/2 
ಕಿ.ಮೀ. ದೂರದಷ್ಟು ಮುಂದೆ ನಿಲ್ಲಿಸಿ ಪರಿಶೀಲಿಸಿದಾಗ ಮದ್ಯಸಾರ ವಾಸನೆ ಬರುತ್ತಿರುವುದನ್ನು ಗಮನಿಸಿ, ಸದರಿ ವಾಹನ 
ಚಾಲಕನಲ್ಲಿ ಮದ್ಯಸಾರ ಎಷ್ಟು ಲೀಟರು ಇದೆ ಎಂದು ವಿಚಾರಿಸಿದಾಗ ಆತನು 300 ಲೀ.ನಷ್ಟು ಇರುವುದಾಗಿ ತಿಳಿಸಿರುತ್ತಾನೆ. 
ನಂತರ ಸಾಗಾಣಿಕೆ ಮಾಡಲು ಪರವಾನಿಗೆಯನ್ನು ಕೇಳಲಾಗಿ ಆತನು ಅದು ಯಾವುದು ಇಲ್ಲವೆಂದು ಸದರಿ ಮದ್ಯಸಾರವನ್ನು 
ಗೋವಾದಿ೦ದ ಕೇರಳ ರಾಜ್ಯದ ಕಲ್ಲಿಕೋಟೆಗೆ ಸಾಗಿಸಿರುವುದು ಎಂದು ತಿಳಿಸಿರುತ್ತಾನೆ. ಇದು ಅಕ್ರಮ ಮದ್ಯಸಾರ ಸಾಗಿಸುವುದು 
ಅಪರಾಧವೆಂದು ಆತನಿಗೆ ತಿಳಿಸಿ ಮಾನ್ಯ ನ್ಯಾಯಾಲಯದಿಂದ ಸರ್ಚ್‌ ವಾರೆಂಟ್‌ ಪಡೆಯಲು ಕಾಲಾವಕಾಶವಿಲ್ಲದ ಪ್ರಯುಕ್ತ 
ಸ್ಥಳೀಯ ಪಂಚರ ಹಾಗೂ ಸಿಬ್ಬಂದಿಯವರ ಸಮಕ್ಷಮ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 54ರ ಮೇರೆಗೆ ಸರ್ಚ್‌ 
ಮೆಮೋವನ್ನು ತಯಾರಿಸಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಕಾರಿನ ಮಧ್ಯ ಭಾಗದ ಬಾಗಿಲನ್ನು ತೆರೆದು ಶೋಧ 
ನಡೆಸಲಾಗಿ ಮಧ್ಯದ ಸೀಟಿನ ಮೇಲೆ ಒಂದು ಇಎಲ್‌ಎಫ್‌ ಗ್ಯಾಸ್‌ ಎಂದು ನಮೂದಿಸಿದ ಖಾಲಿ ಸಿಲಿಂಡರ್‌ ಇದ್ದು ಸೀಟಿನ 
ಒರಗುವ ಕುಷನ್‌ನ ಹಿಂಬದಿಯ ಹಾಗೂ ಕಾರಿನ ಡಿಕ್ಕಿಗೆ ಸರಿಹೊಂದುವಂತೆ ನಿರ್ಮಿಸಿದ ಕಬ್ಬಿಣದ ಟ್ಯಾಂಕನ್ನು ಗುಪ್ತವಾಗಿ 
ಅಳವಡಿಸಿದ್ದು, ಡಿಕ್ಕಿಯಲ್ಲಿ ಸದರಿ ಟ್ಯಾಂಕಿನ ಮೇಲೆ ಕಾರ್ಡ್‌ಬೋರ್ಡನ್ನು ಅಳವಡಿಸಿ ಅದರ ಮೇಲೆ ಗ್ಯಾಸ್‌ ತುಂಬಿದ 
ಸಿಲಿಂಡರನ್ನು ಇಟ್ಟು ಕಾರಿನ ಹಿಂದಿನಿಂದ ಸಿಲಿಂಡರ್‌ಗೆ ಪೈಪನ್ನು ಅಳವಡಿಸಿ ಗ್ಯಾಸ್‌ ಮೂಲಕ ಇಂಜಿನನ್ನು ಚಲಾಯಿಸಿರುವುದು 
ಕಂಡು ಬಂತು. ಸದರಿ ಕಬ್ಬಿಣದ ಟ್ಯಾಂಕಿನ ಮೇಲೆ ಮುಚ್ಚಳವು ಮಧ್ಯದ ಸೀಟಿನ ಮೇಲು ಬದಿಯಲ್ಲಿದ್ದು, ಅದರ ಮೇಲೆ ರೆಕ್ಸಿನ್‌ 
ಕವಚವನ್ನು ಹಾಕಲಾಗಿತ್ತು. ಸದರಿ ಮುಚ್ಚಳವನ್ನು ತೆರೆದು ನೋಡಲಾಗಿ ಅದರಲ್ಲಿ ಸುಮಾರು 300 ಲೀ. ಮದ್ಯಸಾರವು 


೧೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





ಇರುವುದು ಕಂಡುಬಂತು. ನಂತರ ಅವರುಗಳ ಹೆಸರು ಮತ್ತು ವಿಳಾಸವನ್ನು ವಿಚಾರಿಸಿದಾಗ ಚಾಲಕನಾದ ಜಿನೋ 
ಸೆಬಸ್ಟಿಯನ್‌ ಬಿನ್‌ ಎಂ. ದೇವಸ್ಯ, ಪ್ರಾಯ 28 ವರ್ಷ, ಮುತ್ತೇದತ್ತ ಮಾಣಿಕಡವು, ಕಣ್ಣೂರು ಜಿಲ್ಲೆ, ಕೇರಳ ರಾಜ್ಯ ಮತ್ತು 
ಸುರೇಶ್‌ ಬಾಬು ಬಿನ್‌ ಶಂಕರನ್‌ ಪ್ರಾಯ 29 ವರ್ಷ, ಕೂಂಬ್ರ, ಒಟ್ಟಪಾಲಂ, ಹೊನ್ನಾನಿ ತಾಲ್ಲೂಕು, ಪಾಲಕ್ಕಾಡ್‌ ಜಿಲ್ಲೆ, 
ಕೇರಳ ರಾಜ್ಯ ಎಂದು ತಿಳಿಸಿದ್ದು, ನಂತರ ಸಾಗಾಣಿಕೆಗೆ ಬಳಸಿದ ಕಪ್ಪು ಬಣ್ಣದ ಸಿಯಲ್ಲೊ ಡೆವೂಡ್‌ ಕಾರಿನ ನೋಂದಣಿ 
ಸಂಖ್ಯೆ; ಎಂಹೆಚ್‌-06-ಎಫ್‌-6537 ಆಗಿದ್ದು ಇದರ ಇಂಜಿನ್‌ ನಂ.615MF53326213 ಮತ್ತು ಚಾಸೀಸ್‌ ನಂ. 
03K೦29724 ಇರುವುದು ಕಂಡು ಬಂತು. ಮತ್ತು ಆರೋಪಿಗಳಲ್ಲಿ ಹಾಜರಿದ್ದ ಎಲ್‌.ಜಿ. ಕಂಪೆನಿಯ ಮೊಬೈಲ್‌ ಹೋನ್‌ 
ಮತ್ತು ಸೊತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿ, ಮಹಜರನ್ನು ಸ್ಥಳದಲ್ಲಿ ತಯಾರಿಸಿ 
ಆರೋಪಿಗಳ ವಿರುದ್ಧ ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 4/2007-08, ದಿನಾ೦ಕ:09.08.2007ರಂದು ಮೊಕದ್ದಮೆಯನ್ನು 
ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊತ್ತುಗಳನ್ನು ಹಾಗೂ ವಾಹನವನ್ನು 
ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲು ಈ ಪ್ರಾಧಿಕಾರದಿ೦ದ ಅನುಮತಿಯನ್ನು ಪಡೆದುಕೊಂಡಿರುತ್ತಾರೆ. 

ಅಬಕಾರಿ ಉಪ ನಿರೀಕ್ಷಕರು (2), ಇ.ಐ.ಬಿ. ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರು ಇವರ ತನಿಖಾ ವರದಿ ಸಂಖ್ಯೆ: 
ಸಿಆರ್‌ಎಂ:4:2007-08 ದಿನಾ೦ಕ:18.09.2007ರ ವರದಿಯಲ್ಲಿ ಸದರಿ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ಮದ್ಯಸಾರದಿಂದ 
ತೆಗೆದ ಮಾದರಿ ಸೀಸೆಗಳನ್ನು ಅಬಕಾರಿ ರಕ್ಷಕರ ಮೂಲಕ ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಸಹಾಯಕ ರಾಸಾಯನಿಕ 
ವಿಶ್ಲೇಷಕರು, ಮ೦ಗಳೂರುರವರು ದಿನಾಂಕ:10.09.2007ರಂದು ನೀಡಿದ ರಾಸಾಯನಿಕ ಪರೀಕ್ಷಾ ಫಲಿತಾಂಶದ ವರದಿಯಲ್ಲಿ 
ಮದ್ಯಸಾರದ ಪ್ರಮಾಣ 94.0% ವಿ.ವಿ. 15.5 ಸೆಂ. ಗ್ರೇಡ್‌ ಇರುವುದಾಗಿ ದೃಢೀಕರಣ ಪತ್ರ ನೀಡಿರುತ್ತಾರೆ. ಜಪ್ತು 
ಪಡಿಸಿಕೊಂಡ ಮದ್ಯಸಾರ ಮತ್ತು ಎರಡು 5೬೯ ಕಂಪೆನಿಯ ಗ್ಯಾಸ್‌ ಸಿಲಿಂಡರ್‌ ಮತ್ತು ೬.6. ಕಂಪೆನಿಯ ಮೊಬೈಲ್‌ 
ಫೋನ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ತನಿಖಾಧಿಕಾರಿಗಳ ವರದಿಯನ್ನು ಆಧರಿಸಿ ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಇಐಬಿ. ದಕ್ಷಿಣ 
ಕನ್ನಡ ಜಿಲ್ಲೆ ಮಂಗಳೂರು ಇವರ ಆದೇಶ ಸಂಖ್ಯೆ: ಇಐಬಿ/ ಡಿಟಿಸಿಆರ್‌/4/2007-08 ದಿನಾಂಕ:24.09.2007ರಲ್ಲಿ ಜಪ್ತು 
ಪಡಿಸಿಕೊಂಡಿರುವ 300 ಲೀ ಮದ್ಯಸಾರವನ್ನು (ಮಾದರಿಗಳನ್ನು ಹೊರತುಪಡಿಸಿ) ಮತ್ತು ಎರಡು 5೬೯ ಕಂಪೆನಿಯ ಗ್ಯಾಸ್‌ 
ಸಿಲಿಂಡರ್‌ ಮತ್ತು ಒಂದು [.6. ಕಂಪೆನಿಯ ಮೊಬೈಲ್‌ ಘೋನ್‌ನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43ಸಿ ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ಮುಟ್ಟುಗೋಲು ಹಾಕಿಕೊಂಡ ಮದ್ಯಸಾರವನ್ನು ಕರ್ನಾಟಕ ಸರ್ಕಾರದ ಆದೇಶ 
ಸಂಖ್ಯೆ: ಎಫ್‌ಡಿ:06:ಪಿಐಎಸ್‌:2007, ದಿನಾಂಕ:13.07.2007ರ ನಿರ್ದೇಶನದಂತೆ ಅಬಕಾರಿ ಉಪ ಅಧೀಕ್ಷಕರು, ಮಂಗಳೂರು 
ಉಪವಿಭಾಗ ಇವರ ಸಮಕ್ಷಮದಲ್ಲಿ ಸೂಕ್ತ ಮಹಜರು ಜರುಗಿಸಿ ನಾಶಪಡಿಸಲಾಗಿದ್ದು, ಉಳಿದ ಸೊತ್ತುಗಳನ್ನು ಬಹಿರಂಗ 
ಹರಾಜಿನ ಮೂಲಕ ವಿಲೇವಾರಿ ಮಾಡಲಾಗಿರುತ್ತದೆ. 

ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಸಿಯಲ್ಲೋ ಡೆವೂಡ್‌ ಕಾರಿನ ನೋಂದಣಿ ಸಂಖ್ಯೆ; ಎಂಹೆಚ್‌-06- 
ಎಫ್‌-6537 ರ ಆರ್‌.ಸಿ. ಮಾಲೀಕರ ಹೆಸರು ಮತ್ತು ವಿಳಾಸವನ್ನು ಪತ್ತೆಹಚ್ಚುವ ಸಲುವಾಗಿ ರಿಜಿನಲ್‌ ಟ್ರಾನ್ಸ್‌ಪೋರ್ಟ್‌ 
ಆಫೀಸರ್‌, ಮುನ್ಸಿಪಲ್‌ ಆಫೀಸ್‌ ಕಾಂಪೌಂಡ್‌, ರಾಯಗಡ್‌ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯ ಇವರಿಗೆ ಈ ಪ್ರಾಧಿಕಾರದಿಂದ 
ದಿನಾಂಕ:18.08.2007ರಂದು ಪತ್ರ ಬರೆಯಲಾಗಿತ್ತು. ಸದರಿ ಪತ್ರದ ಅನುಸಾರ ಸಾರಿಗೆ ಅಧಿಕಾರಿ, ಮುಂಬಯಿರವರು 
ವಶಪಡಿಸಿಕೊಂಡ ನೊಂದಣಿ ಸಂಖ್ಯೆಯ ಕಾರನ್ನು ಬೇರೆಯವರ ಹೆಸರಿಗೆ ನೊಂದಾಯಿಸಲು ದಿನಾಂಕ:01.10.2004 ರಂದು 
ರಿಜನಲ್‌ ಟ್ರಾನ್ಸ್‌ಪೋರ್ಟ್‌ ಆಫೀಸರ್‌ ಮುಂಬಯಿ ಪಶ್ಚಿಮರವರಿಗೆ ಎನ್‌.ಒ.ಸಿ. ಹೋಗಿರುತ್ತದೆ ಎಂದು ದೃಢೀಕರಣ ಪತ್ರ 
ನೀಡಿರುತ್ತಾರೆ. ಇದರಂತೆ ವಾಹನ ಮಾಲೀಕರ ಹೆಸರು ಮತ್ತು ವಿಳಾಸವನ್ನು ಪಡೆಯುವ ಸಲುವಾಗಿ ರಿಜನಲ್‌ 
ಟ್ರಾನ್ಸ್‌ಪೋರ್ಟ್‌ ಆಫೀಸರ್‌, ಮುಂಬಯಿ ಪಶ್ಚಿಮ, ॥॥-ರ ಅಂಬಾವಳಿ ಜಿಲ್ಲೆ, ನಿಯರ್‌ ಮನೀಷ್‌ ನಗರ, ವರುಶೋವ 
ರೋಡ್‌, ಅಂಧೇರಿ ವೆಸ್ಟ್‌, ಮುಂಬಯಿರವರಿಗೆ ದಿನಾ೦ಕ:16.10.2007 ಮತ್ತು 10.03.2008ರಂದು ನೊಂದಣಿ ಅಂಚೆ 
ಮೂಲಕ ಪತ್ರ ಬರೆಯಲಾಗಿದ್ದು, ಸದರಿ ಪತ್ರವನ್ನು ದಿನಾ೦ಕ:25.10.2007 ಮತ್ತು 19.03.2008ರಂದು ಸ್ತೀಕರಿಸಿದ್ದು, ಸ್ವೀಕೃತಿ 
ಪತ್ರ ಈ ಪ್ರಾಧಿಕಾರಕ್ಕೆ ಬಂದಿರುತ್ತದೆ. ಆದರೆ ವಾಹನದ ನೊಂದಾಣಿ ಬಗ್ಗೆ ಮತ್ತು ವಾಹನದ ಆರ್‌.ಸಿ. ಮಾಲೀಕರ ಹೆಸರು 
ಮತ್ತು ವಿಳಾಸದ ಬಿ ರಿಜಿಸ್ಟಾರ್‌ ಎಕ್ಸ್‌ಟ್ರಾಕ್ಟ್‌ನ್ನು ಈವರೆಗೆ ಈ ಪ್ರಾಧಿಕಾರಕ್ಕೆ ನೀಡಿರುವುದಿಲ್ಲ. 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ, ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಫ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತು ಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 
43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು 
ಕಲ೦ 43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ೧೩೩೫ 





ಪ್ರಾಧಿಕಾರದಲ್ಲಿ ಲಭ್ಯವಿರುವ ದಾಖಲಾತಿಗಳ ಪ್ರಕಾರ ದಿನಾ೦ಕ:09.08.2007 ರಂದು ಸಿಯಲ್ಲೋ ಡೆವೂಡ್‌ ಕಾರಿನ 
ನೊಂದಣಿ ಸಂಖ್ಯೆ: ಎಂಹೆಚ್‌-06-ಎಫ್‌-6537 ರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೇ ಆರೋಪಿಗಳು 
300ಲೀ ಮದ್ಯಸಾರವನ್ನು ಹೊಂದಿ ಸಾಗಾಟ ಮಾಡುತ್ತಿದ್ದುದನ್ನು ಅಬಕಾರಿ ಉಪ ನಿರೀಕ್ಷಕರು (2). ಇಐಬಿ, ದಕ್ಷಿಣ ಕನ್ನಡ 
ಜಿಲ್ಲೆ, ಮ೦ಗಳೂರು ರವರು ಪತ್ತೆಹಚ್ಚಿ ಅಕ್ರಮ ಮದ್ಯಸಾರ ಸಾಗಾಣಿಕೆಗೆ ಬಳಸಲಾದ ವಾಹನವನ್ನು ಸ್ಥಳ ಮಹಜರು, 
ಪಂಚನಾಮೆಯ ಮುಖೇನ ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪ್ತು ಮಾಡಲ್ಪಟ್ಟಿರುವ ವಸ್ತು ರಾಸಾಯನಿಕ ತಜ್ಞರ 
ವರದಿಯಂತೆ ಮದ್ಯಸಾರವಾಗಿದ್ದು, ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು 
ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ವಾಹನದ ಮುಟ್ಟುಗೋಲು ನಡವಳಿ ಬಗ್ಗೆ ತೀರ್ಮಾನ 
ತೆಗೆದುಕೊಳ್ಳಬೇಕಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಅಬಕಾರಿ ಉಪ ನಿರೀಕ್ಷಕರು (2), ಇಐಬಿ, ದಕ್ಷಿಣ ಕನ್ನಡ ಜಿಲ್ಲೆ. 
ಮಂಗಳೂರು ಇವರು ವಶಪಡಿಸಿಕೊಂಡ ಸಿಯಲ್ಲೋ ಡೆವೂಡ್‌ ಕಾರಿನ ನೊಂದಣಿ ಸಂಖ್ಯೆ: ಎಂಹೆಚ್‌-06-ಎಫ್‌-6537ನ್ನು 
ವಶಪಡಿಸಿಕೊಂಡು ಸುಮಾರು ಒಂದು ವರ್ಷಗಳಿಗಿಂತ ಹೆಚ್ಚು ಸಮಯ ಕಳೆದಿದ್ದು, ಆದರೆ ಯಾವುದೇ ವ್ಯಕ್ತಿಯು ಸೂಕ್ತ 
ದಾಖಲಾತಿಗಳೊಂದಿಗೆ ವಾಹನದ ಮಾಲೀಕತ್ವವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಆರೋಪಿಗಳು 
ಕಳ್ಳ ಸಾಗಾಣಿಕೆಯಲ್ಲಿ ಮತ್ತು ಯಾವುದೇ ರಹದಾರಿ ಪತ್ರವಿಲ್ಲದೇ ಕೇರಳ ರಾಜ್ಯಕ್ಕೆ ಮದ್ಯಸಾರವನ್ನು ಸಾಗಾಟ ಮಾಡಿರುವುದು 
ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರುತ್ತದೆ. ಆದುದರಿಂದ ಸದರಿ ವಾಹನವನ್ನು ತೆರೆದಿಟ್ಟ ಬಯಲಿನಲ್ಲಿ ನಿಲ್ಲಿಸಿರುವುದರಿಂದ 
ಮಳೆ, ಬಿಸಿಲು, ಗಾಳಿಗೆ ಸಿಲುಕಿ ತುಕ್ಕು ಹಿಡಿದು ಹಾಳಾಗುವ ಸಂಭವವಿದ್ದು, ಇನ್ನು ಹೆಚ್ಚು ಕಾಲ ಇರಿಸಿಕೊಂಡರೆ ಇನ್ನಷ್ಟು 
ಶಿಥಿಲಗೊಂಡು ಮೌಲ್ಯಹೀನವಾಗುವ ಸಾಧ್ಯತೆಯಿದ್ದು ಸರ್ಕಾರಕ್ಕೆ ಬರುವ ಆದಾಯ ಕೂಡಾ ಕಡಿಮೆಯಾಗುವ 
ಸಂಭವವಿರುವುದರಿಂದ ಅಕ್ರಮ ಅಬಕಾರಿ ಸೊತ್ತು ಸಾಗಾಣಿಕೆಗೆ ಬಳಸಿದ ಸಿಯಲ್ಲೋ ಡೆವೂಡ್‌ ಕಾರಿನ ನೊಂದಣಿ ಸಂಖ್ಯೆ: 
ಎಂಹೆಚ್‌-06-ಎಫ್‌-6537ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂಬ ಹಿನ್ನೆಲೆಯಲ್ಲಿ ಈ ಆದೇಶ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಬಿ ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿದ ನಂತರ ಕಲಂ 43ಎ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ಉಪ 
ನಿರೀಕ್ಷಕರು (2), ಇಐಬಿ, ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು ಇವರ ತಕ್ಷೀರು ಸಂ:4/2007-08, ದಿನಾ೦ಕ:09.08.2007ರಲ್ಲಿ 
ಜಪ್ತು ಪಡಿಸಿರುವ ಸಿಯಲ್ಲೋ ಡೆವೂಡ್‌ ಕಾರಿನ ನೊಂದಣಿ ಸಂಖ್ಯೆ ಎಂಹೆಜ್‌-06-ಎಫ್‌-6537 (ಇಂಜಿನ್‌ 
ನ೦.G15MF53326213 ಮತ್ತು ಚಾಸೀಸ್‌ ನಂ. 03K೦29724)ನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43ಸಿ ರನ್ವಯ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:15.07.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. ಈ ಆದೇಶವು 
ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹ್ಮದ್‌ ಹುಸೇನ್‌ 
ಪಿ.ಆರ್‌.927 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಡವಳಿಗಳು, ಬೆಂಗಳೊರು 
ವಿಷಯ: ಶ್ರೀಮತಿ ಮರಿಯಮ್ಮ ಥಾಮಸ್‌, ಶುಶ್ರೂಷಕಿ, ಇವರ ಅನಧಿಕೃತ ಗೈರುಹಾಜರಿ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ತುಮಕೂರು ಇವರ ದೋಷಾರೋಪಣಾ 
ಪಟ್ಟಿ ಸಂಖ್ಯೆ: ಬಿಆತು: ಡಿಪಿಎನ್‌:45:2004-05, ದಿನಾಂಕ:05.05.2005. 
2) ನೌಕರರ ಸಮಜಾಯಿಷಿ ದಿನಾಂಕ:11.10.2005. 
3) ವಿಚಾರಣಾಧಿಕಾರಿಗಳ ನೇಮಕಾತಿ ಆದೇಶ ಸಂಖ್ಯೆಬಿಆತು:ಡಿಪಿಎನ್‌:45:04-05, ದಿನಾಂಕ: 
12.04.2007. 
4) ವಿಚಾರಣಾಧಿಕಾರಿಗಳ ವರದಿ ಸಂಖ್ಯೆ: ಬಿಕುನಿಕತು:65:2007-08, ದಿನಾ೦ಕ:01.12.2007. 
5) ವಿಚಾರಣಾ ವರದಿ ನೌಕರರಿಗೆ ಜಾರಿ ಮಾಡಿರುವ ಸೂಚನಾ ಪತ್ರ ಸಂಖ್ಯೆ: ಬಿಆತು: ಡಿಪಿಎನ್‌:45:04- 
05, ದಿನಾ೦ಕ:18.12.2007. 
ಪ್ರಜಾಪ್ರಗತಿ ಕನ್ನಡ ದಿನಪತ್ರಿಕೆ ಪ್ರಕಟಣೆ ದಿನಾ೦ಕ:21.12.2008 ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆ 
ಪ್ರಕಟಣೆ ದಿನಾ೦ಕ:22.12.2008. 


6 


Ns 


೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೩, ೨೦೦೯ ಭಾಗ-೩ 





7) ಜಿಲ್ಲಾ ಆರೋಗ್ಯ ಮತ್ತು ಕುಕ. ಅಧಿಕಾರಿಗಳು, ತುಮಕೂರು ಇವರ ಪತ್ರ ಸಂಖ್ಯೆ 
ಬಿಆತು:ಡಿಪಿಎನ್‌:45:04-05, ದಿನಾಂಕ:27.01.2009. 

ಪ್ರಸ್ತಾವನೆ: 

ಶ್ರೀಮತಿ ಮರಿಯಮ್ಮ ಥಾಮಸ್‌, ಶುಶ್ರೂಷಕಿ ಇವರು ಸಮುದಾಯ ಆರೋಗ್ಯ ಕೇಂದ್ರ, ಗುಬ್ಬಿ, ತುಮಕೂರು ಜಿಲ್ಲೆ, 
ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ:17.04.2004 ರಿಂದ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು ಈ ಬಗ್ಗೆ ಮೇಲೆ 
ಓದಲಾದ (1ರಲ್ಲಿ ದೋಷಾರೋಪಣಾ ಪಟ್ಟ ಜಾರಿಗೊಳಿಸಿದ್ದು, ಮೇಲೆ ಓದಲಾದ (2)ರಲ್ಲಿ ನೌಕರರು ಸಮಜಾಯಿಷಿ 
ನೀಡಿದ್ದು ಅನಾರೋಗ್ಯದ ಕಾರಣ ನೀಡಿ ಆರೋಪ ನಿರಾಕರಿಸಿರುತ್ತಾರೆ. ಪ್ರಕರಣದ ಸತ್ಯಾಸತ್ಯತೆ ಕಂಡುಕೊಳ್ಳಲು ಮೇಲೆ 
ಓದಲಾದ (3) ರಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ವಹಣಾಧಿಕಾರಿಗಳು, ತುಮಕೂರು ಇವರನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಅಧಿಕಾರಿಗಳು ನೇಮಿಸಿರುತ್ತಾರೆ. ವಿಚಾರಣಾ ಸಮಯದಲ್ಲಿ ಗೈರುಹಾಜರಿ ಬಗ್ಗೆ ವಿವರಣೆ ನೀಡಲು ಹಾಜರಾಗುವಂತೆ 
ಹಾಗೂ ಅನಾರೋಗ್ಯದ ಬಗ್ಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಲು ನೌಕರರಿಗೆ ಸೂಚಿಸಿದ್ದು, ನೌಕರರು ವಿಚಾರಣೆಗೆ ಬಾರದೆ 
ಇರುವುದರಿಂದ ಆರೋಪ ದೃಢಪಟ್ಟಿದೆಯೆಂದು ಮೇಲೆ ಓದಲಾದ (4) ರಲ್ಲಿ ವಿಚಾರಣಾಧಿಕಾರಿಗಳು ವರದಿ ನೀಡಿರುತ್ತಾರೆ. 
ಮೇಲೆ ಓದಲಾದ (5)ರಲ್ಲಿ ವಿಚಾರಣಾ ವರದಿಗೆ ಅಹವಾಲು ಸಲ್ಲಿಸಲು ನೌಕರರಿಗೆ ವಿಚಾರಣಾ ವರದಿ ಜಾರಿ ಮಾಡಿದ್ದು, 
ಲಕೋಟೆ ವಾಪಸ್ಸು ಬಂದಿರುತ್ತದೆ. ಮೇಲೆ ಓದಲಾದ (6)ರಲ್ಲಿ 2 ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಿದ್ದರೂ ನೌಕರರು ಕರ್ತವ್ಯಕ್ಕೆ 
ಹಾಜರಾಗಿರುವುದಿಲ್ಲ. ಹಾಗೂ ಅಹವಾಲು ಸಲ್ಲಿಸಿರುವುದಿಲ್ಲ. ಆದುದರಿಂದ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೋರಿ, ಜಿಲ್ಲಾ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ತುಮಕೂರು ಇವರು ಮೇಲೆ ಓದಲಾದ (7) ರಲ್ಲಿ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ವಿಚಾರಣಾ ವರದಿ ಕೂಲಂಕುಷವಾಗಿ ಪರಿಶೀಲಿಸಿದ್ದು, ನೌಕರರಿಗೆ ಸಾಕಷ್ಟು ಕಾಲಾವಕಾಶ ನೀಡಿದ್ದರೂ ಕರ್ತವ್ಯಕ್ಕೆ 
ಹಾಜರಾಗದೆ ಅಹವಾಲು ಸಲ್ಲಿಸಲು ವಿಫಲರಾಗಿರುತ್ತಾರೆ. ನೌಕರರ ಅನಾರೋಗ್ಯದ ಬಗ್ಗೆ ವೈದ್ಯಕೀಯ ಮಂಡಳಿ ಮುಂದೆ 
ಹಾಜರಾಗದೆ ನೈಸರ್ಗಿಕ ನ್ಯಾಯ ಪಡೆದುಕೊಳ್ಳಲು ವಿಫಲರಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ: ಡಿಪಿಎನ್‌ (4) ಸಿಆರ್‌:20:2008-09, ಬೆಂಗಳೂರು, ದಿನಾಂಕ:20ನೇ ಮಾರ್ಚ್‌, 2009 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಡಾ: ಉಷಾ 
ವಾಸುನ್‌ಕರ್‌, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಆದ ನಾನು ಶ್ರೀಮತಿ 
ಮರಿಯಮ್ಮ ಥಾಮಸ್‌, ಶುಶ್ರೂಷಕಿ ಸಮುದಾಯ ಆರೋಗ್ಯ ಕೇಂದ್ರ, ಗುಬ್ಬಿ ತುಮಕೂರು ಜಿಲ್ಲೆ, ಇವರ ಅನಧಿಕೃತ 
ಗೈರುಹಾಜರಿಗೆ ದಂಡನೆಯಾಗಿ ಸದರಿ ನಿಯಮ 8(%॥ರ ಪ್ರಕಾರ ಮುಂದೆ ಸರ್ಕಾರಿ ಸೇವೆಗೆ ಅನರ್ಹರಾಗುವ ರೀತಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ವಜಾಗೊಳಿಸಿ ಆದೇಶಿಸಿರುತ್ತೇನೆ. 

ಡಾ: ಉಷಾ ವಾಸುನ್‌ಕರ್‌ 
ಪಿ.ಆರ್‌.314 ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು. 
ವಾಣಿಜ್ಯ ತೆರಿಗೆ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರವರ ಕಛೇರಿ, (ಆಡಳಿತ) ಮೌ.ತೆ.ವಿ-3, ಬೆಂಗಳೂರು 
ಸಂಖ್ಯೆ: ಜಂಆ(ಆ)/ಡಿವಿಓ-3/08-09, ಬೆಂಗಳೂರು, ದಿನಾಂಕ:23ನೇ ಮಾರ್ಚ್‌, 2009 
ಕಳೆದುಕೊಂಡಿರುವ ಸಿ ನಮೂನೆ ಸಂಖ್ಯೆ:TCKR 3485525 

ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬಯಸುವುದೇನೆಂದರೆ ಮೆ: ಶ್ರೀರಾಂ ಡೈಯಾಗ್ನೋಸ್ಟಿಕ್ಸ್‌ ನಂ.77, 
ರಂಗರಾವ್‌ರಸ್ತೆ, ಶಂಕರಪುರಂ, ಬೆಂಗಳೂರು-4, ಟಿನ್‌ ಸಂಖ್ಯೆ:29430492487 ಈ ನೋಂದಾಯಿತ ವರ್ತಕರಿಗೆ ವಾಣಿಜ್ಯ 
ತೆರಿಗೆ ಸಹಾಯಕ ಆಯುಕ್ತರು, ಎಲ್‌ವಿಓ-100, ಬೆಂಗಳೂರು, ಕಛೇರಿಯವರು ನೀಡಿದ್ದ ಸಿ ನಮೂನೆ ಸಂಖ್ಯೆ:TCKR 
3696534 ಒಂದು ಹಾಳೆಯನ್ನು ವರ್ತಕರು ಕಳೆದುಕೊಂಡಿರುತ್ತಾರೆ. ಕೇಂ.ಮಾ.ತೆ. ಕಾಯ್ದೆಯನ್ವಯ ಮೇಲೆ ತಿಳಿಸಿರುವ ಸಿ- 
ನಮೂನೆಯನ್ನು ರದ್ದುಗೊಳಿಸಲಾಗಿದೆ. 

ಆದುದರಿಂದ, ಈ ಮೇಲ್ಕಂಡ ನಮೂನೆ-"ಸಿ' ಹಾಳೆಯನ್ನು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಉಪಯೋಗಿಸಿದಲ್ಲಿ 
ಸರ್ಕಾರದ ರಾಜಸ್ಪಕ್ಕೆ ಉಂಟಾಗುವ ನಷ್ಟಕ್ಕೆ ವೈಯಕ್ತಿಕವಾಗಿ ಅವರೇ ಜವಾಬ್ದಾರರಾಗಿರುತ್ತಾರೆ. 

ಪ್ರಭಾರ ವಾಣಿಜ್ಯ ತೆರಿಗೆಗಳ ಜ೦ಟಿ ಆಯುಕ್ತರು 

ಪಿ.ಆರ್‌.310 (ಆಡಳಿತ), ಮೌ.ತೆ.ವಿ-3, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೩೭ 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌. ನಂ. 165/2005-06, ದಿನಾಂಕ: 18ನೇ ಜುಲೈ 2008 
ಅಬಕಾರಿ ಉಪ ನಿರೀಕ್ಷಕರು, ನಂ.2, ಕಡೂರು ತಾಲ್ಲೂಕು, ಜಾರಿ ಮತ್ತು ತನಿಖೆ ಇವರ ಪ್ರವ.ವ. ನಂ.11/2005-06, 
ದಿನಾಂಕ: 17-03-2006 
ಉಪಸ್ಥಿತರು ಕೆ.ಸಿ. ಹರಿದಾಸ್‌ 
ಅಧಿಕಾರಿಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 





ಫಿರ್ಯಾದುದಾರರು ಆಪಾದಿತರು 
ಅಬಕಾರಿ ಉಪ ನಿರೀಕ್ಷಕರು, ಎ: ನಾಗರಾಜ್‌ ಬಿನ್‌, ಹುಲಿಕೆರೆ 
ನಂ.2 ಜಾರಿ ಮತ್ತು ತನಿಖೆ ಕಡೂರು ಎ:2 ಎಂ.ಸಿ. ಗಣೇಶ್‌ ಬಿನ್‌ ಪೆರಿಯತಂಬಿ (ವಾಹನದ ಮಾಲೀಕರು) 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 17.03.2006 ರಂದು ಬಂದ ಖಚಿತ ವರ್ತಮಾನದ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕರು, 
ಚಿಕ್ಕಮಗಳೂರು ಉಪ ವಿಭಾಗ ಇವರ ಆದೇಶದ ಅನ್ವಯ ಸಂಜೆ 6.25 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು 
ನಂ.2, ಕಡೂರು ತಾಲ್ಲೂಕು ಜಾರಿ ಮತ್ತು ತನಿಖೆ ಇವರು ಕಡೂರು ತಾಲ್ಲೂಕು ಹುಲಿಕೆರೆಯಿಂದ ಸ್ವಾಮಿಕಟ್ಟೆಗೆ ಹೋಗುವ 
ರಸ್ತೆಯಲ್ಲಿ ಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ, ಹುಲಿಕೆರೆ ಕಡೆಯಿಂದ ಒಂದು ಬೈಕ್‌ ಬರುತ್ತಿದ್ದುದನ್ನು ಗಮನಿಸಿ ಅದನ್ನು ತಡೆದು 
ನಿಲ್ಲಿಸಿದಾಗ ಬೈಕ್‌ನಲ್ಲಿ ಒಂದು ಚೀಲವನ್ನು ಹೊಂದಿದ್ದನ್ನು ಕಂಡು ಆ ಚೀಲದಲ್ಲಿ ಏನು ಇದೆ ಎಂದು ಕೇಳಿದಾಗ ಸಾರಾಯಿ 
ಪ್ಯಾಕೆಟ್‌ಗಳು ಎಂದು ತಿಳಿಸಿದಾಗ ಇವುಗಳನ್ನು ಹೊಂದಿ ಸಾಗಾಣಿಕೆ ಮಾಡಲು ಏನಾದರೂ ಪರವಾಗಿ ವಗೈರೆ ಇದೆಯೇ 
ಎಂದು ಕೇಳಿದಾಗ ಯಾವುದೇ ಪರವಾನಗಿ ಇಲ್ಲವೆಂದು ತಿಳಿಸಿದನು ನಂತರ ಇವು ಅಕ್ರಮ ಸಾರಾಯಿ ಪ್ಯಾಕೆಟ್‌ಗಳ ಸಾಗಾಣಿಕೆ 
ಎಂದು ದೃಢಪಡಿಸಿಕೊಂಡು, ಆ ಚೀಲವನ್ನು ಬಿಚ್ಚಿ ನೋಡಿ ಎಣಿಸಲಾಗಿ 100 ಮಿಲಿಯ 55 ಸಾರಾಯಿ ಸ್ಯಾಚೆಟ್‌ಗಳು ಇದ್ದು, 
8 ಸಾರಾಯಿ ಪ್ಯಾಕೆಟ್‌ಗಳನ್ನು ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆಯಲಾಯಿತು. ನಂತರ ವಾಹನ ಸಂಖ್ಯೆಯನ್ನು 
ಪರಿಶೀಲಿಸಲಾಗಿ, ಕೆ.ಎ. 14 - ಎಲ್‌; 240 ಟಿ.ವಿ.ಎಸ್‌. ಸುಜುಕಿ ಬೈಕ್‌ ಆಗಿರುತ್ತದೆ. ವಾಹನದ ಚಾಲಕನ ಹೆಸರು ವಿಳಾಸ 
ಕೇಳಲಾಗಿ, ನಾಗರಾಜ ಬಿನ್‌ ಸಗನಪ್ಪ 35 ವರ್ಷ ಬಿಳಿ ಮೊಗಶೆಟ್ಟಿ ಜನಾಂಗ, ವ್ಯವಸಾಯ ವೃತ್ತಿ. ಹುಲಿಕೆರೆ ವಾಸ, 
ಸಖರಾಯಪಟ್ಟಣ ಹೋಬಳಿ, ಕಡೂರು ತಾಲ್ಲೂಕು ಎಂದು ತಿಳಿಸಿರುತ್ತಾನೆ. ಸಾಗಾಣಿಕೆಯನ್ನು ಮಾಡುತ್ತಿದ್ದ ಸಾರಾಯಿಯು 
ಅನಧಿಕೃತ ಸಾಗಾಣಿಕೆಯೆಂದು ದೃಢಪಡಿಸಿಕೊಂಡು ಪಂಚರ ಸಮಕ್ಷಮ ಸ್ಥಳದಲ್ಲಿ ಜರುಗಿಸಬೇಕಾದ ಕ್ರಮಗಳನ್ನು ಅನುಸರಿಸಿ 
ದೊರೆತ ಸಾರಾಯಿ ಹಾಗೂ ವಾಹನ ಸಂಖ್ಯೆ: ಕೆ.ಎ: 14 - ಎಲ್‌: 240 ಟಿ.ವಿ.ಎಸ್‌. ಸುಜುಕಿ ಬೈಕ್‌ನ್ನು ಸರ್ಕಾರದ ವಶಕ್ಕೆ 
ಅಮಾನತ್ತುಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪ್ರಮಾ.ವ. ಸಂಖ್ಯೆ: 11/2005-06, 
ದಿನಾಂಕ: 17-03-2006 ರಂದು ಮೊಕದ್ದಮೆ ದಾಖಲು ಮಾಡಿಕೊಂಡು, ವರದಿಯನ್ನು ನ್ಯಾಯಾಲಯಕ್ಕೂ ಹಾಗೂ 
ಪ್ರಾಧಿಕಾರಕ್ಕೆ ಸಲ್ಲಿಸಿ, ತನಿಖೆಯನ್ನು ಮುಂದುವರೆಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಸಾರಾಯಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ 
ನಡವಳಿಗಳನ್ನು ಕರ್ನಟಕ ಅಬಕಾರಿ ಕಾಯ್ದೆ 1965ರ ಕಲ೦ 43 (ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ 
ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆದು ಪ್ರಕರಣದ 
ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರೆಸಲಾಯಿತು. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರು ದಿನಾಂಕ: 09.02.2004 ರಂದು ನೀಡಿರುವ “ಬಿ” 
ವರದಿಯಲ್ಲಿ ಶ್ರೀ ಎಂ.ಪಿ. ಗಣೇಶ್‌ ಬಿನ್‌ ಪೆರಿಯತಂಬಿ, ಶ್ರೀ ಧರ್ಮಸ್ಥಳ ನಿಲಯ, ಬೊಮ್ಮನಕಟ್ಟೆ ನವಿಲೆ ಅಂಚೆ, ಶಿವಮೊಗ್ಗ 
ಇವರು ವಾಹನದ ಮಾಲೀಕರೆಂದು ತಿಳಿದುಬಂದಿರುತ್ತದೆ. 

ದಿನಾಂಕ: 03.05.2007 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ಕಲಂ 43 (ಬಿ) ಪ್ರಕಾರ ವಾಹನದ 
ಮಾಲೀಕರಾದ ಹಾಗೂ ಎರಡನೇ ಆರೋಪಿಯಾದ ಶ್ರೀ ಎಂ.ಪಿ. ಗಣೇಶ್‌ ಬಿನ್‌ ಪೆರಿಯತಂಬಿ, ಶ್ರೀ ಧರ್ಮಸ್ಥಳ ನಿಲಯ, 
ಬೊಮ್ಮನಕಟ್ಟೆ, ನವಿಲೆ ಅಂಚೆ, ಶಿವಮೊಗ್ಗ ಹಾಗೂ ಒಂದನೇ ಆರೋಪಿಯಾದ ಶ್ರೀ ನಾಗರಾಜ್‌ ಬಿನ್‌ ಸಗನಪ್ಪ, ಹುಲಿಕೆರೆ 
ವಾಸ, ಸಖರಾಯಪಟ್ಟಣ ಹೋಬಳಿ, ಕಡೂರು ತಾಲ್ಲೂಕು ಇವರಿಗೆ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಹೇಳಿಕೆ ನೀಡಲು 
ನೋಟೀಸ್‌ನ್ನು ನೋಂದಾಯಿತ ಅಂಚೆ ಮೂಲಕ ಜಾರಿಮಾಡಲಾಗಿರುತ್ತದೆ. 


೧೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 





ಚಿಕ್ಕಮಗಳೂರು ಪ್ರಾದೇಶಿಕ ಸಾರಿಗೆ ಕಛೇರಿಯ ಮೋಟಾರು ವಾಹನ ನಿರೀಕ್ಷಕರು, ದಿನಾ೦ಕ: 17.06.2008 ರಂದು 
ವಾಹನಕ್ಕೆ ರೂ. 8,000/- (ಎ೦ಟು ಸಾವಿರ ರೂಪಾಯಿಗಳು ಮಾತ್ರ ಗಳ ಮೌಲ್ಯ ನಿಗದಿಪಡಿಸಿದ ದೃಢೀಕರಣ ಪತ್ರವನ್ನು 
ತನಿಖಾಧಿಕಾರಿ ಪಡೆದು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಮೊಕದ್ದಮೆ ದಾಖಲಾಗಿ ಸುಮಾರು 2 ವರ್ಷಕ್ಕಿಂತ ಹೆಚ್ಚು ಅವಧಿ ಮುಗಿದರೂ ವಾಹನದ ಮಾಲೀಕರಿಗೆ 
ಪ್ರಾಧಿಕಾರದಮುಂದೆ ಹಾಜರಾಗಲು ಸಾಕಷ್ಟು ಸಮಯಾವಕಾಶ ನೀಡಿದಾಗಲೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ವಾಹನದ 
ಮೇಲೆ ಹಕ್ಕು ಸಾಧಿಸದೇ ಇರುವುದರಿಂದ ಹಾಗೂ ಇದು ವಾಹನದ ಮಾಲೀಕರು ಹಾಗೂ ಆರೋಪಿತರಿಗೆ ವಾಹನದ ಮೇಲೆ 
ಆಸಕ್ತಿ ಇಲ್ಲದೇ ಇರುವುದು ಕಂಡು ಬಂದಿರುತ್ತದೆ. ಅಲ್ಲದೆ ಜಪ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು, ತಟಸ್ಥ 
ಸ್ಥಿತಿಯಲ್ಲಿಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಸರ್ಕಾರಕ್ಕೆ ಬರಬಹುದಾದ ರಾಜಸ್ತಕ್ಕೆ ಧಕ್ಕೆ ಉಂಟಾಗುವ 
ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ಸರ್ಕಾರದ ಆದಾಯದ ದೃಷ್ಟಿಯಿಂದ 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಸಿ) ಅಡಿಯಲ್ಲಿ ವಶಪಡಿಸಿಕೊಂಡ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಮನವರಿಕೆಯಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ 
ಶ್ರೀ ಕೆ.ಸಿ. ಹರಿದಾಸ್‌, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು 
ಜಿಲ್ಲೆ, ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಎ) ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕಲಂ 43 (ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಈ ಪ್ರಕರಣದಲ್ಲಿ 
ಜಫ್ತುಪಡಿಸಿದ ವಾಹನ ಸಂಖ್ಯೆ: ಕೆ.ಎ. 14 - ಎಲ್‌: 240 ಟಿ.ವಿ.ಎಸ್‌. ಸುಜುಕಿ ಬೈಕ್‌ನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 
1965ರ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ಇಂದು ಅಂದರೆ 18ನೇ ಜುಲೈ 2008 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶದ ದಿನಾಂಕದಿಂದ 30 ದಿನಗಳ ನಂತರ ಜಾರಿಯಲ್ಲಿರುತ್ತದೆ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 906 ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿ 
ವಿಷಯ: ಸಮಾಪನೆಗೊಂಡಿರುವ ಶ್ರೀ ವಿಘ್ನೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿ, ಎಂ.ಎಸ್‌.ಪಿ 
ಕಾಂಪ್ಲೆಕ್ಸ್‌, ದಾವಣಗೆರೆ, ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(3) ರನ್ವಯ 
ಪುನಃಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿ ಪತ್ರ ಸಮ ್ಛಸಂಖ್ಯೆಡಿಆರ್‌/ಡಿವಿಜಿ/ಸಮಾಪನೆ/ಸಿಆರ್‌ 09/2007-08, 
ದಿ: 12.12.2007. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ 
ಇವರ ಪತ್ರ ದಿ:18.07.2008. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉದ್ದೇಶಕ್ಕೆ ಸಂಬಂಧಿಸಿದಂತೆ, ವಿಷಯ ಸೂಚಿತ ಸಂಘವು ಕಳೆದ ಹಲವಾರು ವರ್ಷಗಳಿಂದ 
ಸ್ಥಗಿತಗೊಂಡಿದ್ದ ಕಾರಣ ಉಲ್ಲೇಖ (1ರ ಆದೇಶದ ರೀತ್ಯಾ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, 1ನೇ ವೃತ್ತ, 
ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು ಆದರೆ ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರ 
ವಹಿಸಿಕೊಂಡಿರುವುದಿಲ್ಲ. ಅದು ಅಲ್ಲದೆ, ಉಲ್ಲೇಖ 2ರ ಪತ್ರದಲ್ಲಿ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು 
ದಿ:29.06.2008 ರಂದು ಸಂಘದ ಸರ್ವ ಸದಸ್ಯರು ಸಭೆ ಸೇರಿ ಸಭೆಯಲ್ಲಿ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಸಂಘದ 
ಕಾರ್ಯಚಟುವಟಿಕೆಗಳನ್ನು ಮುಂದುವರೆಸಿಕೊಂಡು ಹೋಗಲು ಅವಕಾಶ ಮಾಡಿಕೊಡಲು ಸರ್ವಾನುಮತದಿಂದ 
ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನ ಕೈಗೊಂಡಿರುತ್ತಾರೆಂದು ತಿಳಿಸುತ್ತಾ ಸಂಘದ ಸಮಾಪನಾ ಆದೇಶವನ್ನು 
ರದ್ದುಪಡಿಸಿ, ಸದರಿ ಸಂಘವನ್ನು ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಪುನಃಶ್ಚೇತನಕ್ಕೆ ಅವಕಾಶ ಮಾಡಿಕೊಡಲು ಕೋರಿರುತ್ತಾರೆ. 
ಹಾಗೂ ದಿ: 29.06.2008ರ ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯದಂತೆ ಸಂಘವು ಕಾರ್ಯನಿರ್ವಹಿಸುತ್ತಿರುವ ಸ್ಥಳದ ವಿವರ 
ಸಂಘದ ನಾಮಫಲಕ ಇಲಾಖೆಗೆ ಸಲ್ಲಿಸಬೇಕಾದ ಮಾಹಿತಿಗಳನ್ನು ಸಹಕಾರ ಸಂಘಗಳ ನಿರೀಕ್ಷಕರು, ವೃತ್ತ 1 ದಾವಣಗೆರೆ 
ಇವರ ಮೂಲಕ ಸಲ್ಲಿಸುವಂತೆ ಸೂಚಿಸುತ್ತಾ ಮತ್ತು ಸಂಘದ ಸದಸ್ಯರು ಹಾಕಿಕೊಂಡಿರುವ ಕ್ರಿಯಾ ಯೋಜನೆ ಪ್ರಕಾರ ಪ್ರತಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೩೯ 


ಆರು ತಿಂಗಳಿಗೊಮ್ಮೆ ಗುರಿ ಸಾಧನೆಯ ಪ್ರಗತಿ ತಃಖ್ತೆಯನ್ನು ಈ ಕಚೇರಿಗೂ ಹಾಗೂ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ದಾವಣಗೆರೆ ಇವರ ಕಚೇರಿಗೂ ಸಲ್ಲಿಸುವಂತೆ ಸೂಚಿಸಿದೆ. ಈ ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಗಣಿಸಿ 
ಸಂಘವನ್ನು ಪುನಃಶ್ಚೇತನಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಆದೇಶ ನಂ:ಡಿಆರ್‌/ಡಿವಿಜಿ/ಸಮಾಪನೆ/ಸಿಆರ್‌-09/2007-08, ದಿನಾಂಕ: 30ನೇ ಜುಲೈ 2008 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 7263) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ 
ಸಂಖ್ಯೆಸಿಎಂಡಬ್ಲ್ಯೂ:69:ಸಿಎಲ್‌ಎಮ್‌:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಬಿ. ಕುಬೇರಪ್ಪ ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ಆದ ನಾನು ಸಮಾಪನೆಗೊಂಡಿರುವ 
ಶ್ರೀ ವಿಘ್ನೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘ ನಿ, ಎಂ.ಎಸ್‌.ಪಿ. ಕಾಂಪ್ಲೆಕ್ಸ್‌, ದಾವಣಗೆರೆ ಇದರ ಉಲ್ಲೇಖ (1ರ 
ಸಮಾಪನಾ ಆದೇಶವನ್ನು ರದ್ದುಗೊಳಿಸಿ ಈ ಸಂಘವನ್ನು ಮುಂದುವರಿಸಿ ಕೊಂಡು ಹೋಗಲು ಅವಕಾಶ ಮಾಡುತ್ತಾ ಈ 
ಮೂಲಕ ಸಂಘವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಪುನಶ್ಚೇತನಕ್ಕಾಗಿ ಆದೇಶಿಸಿರುತ್ತೇನೆ. 
ಷರತ್ತುಗಳು 
1) ಪುನಃಶ್ನೇತನಗೊಂಡ 6 ತಿಂಗಳ ಒಳಗಾಗಿ ಲೆಕ್ಕಪರಿಶೋಧನೆ ಮಾಡಿಸಿ ಸದರಿ ವರದಿಯನ್ನು ಈ ಕಚೇರಿಗೆ 
ಸಲ್ಲಿಸುವುದು. 
2) ಕ್ರಿಯಾಯೋಜನಾ ರೀತ್ಯಾ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಗತಿ ಸಾಧಿಸುವುದು. 
3) ಬಿ.ಡಿ.ಸಿ.ಸಿ. ಬ್ಯಾಂಕ್‌ನೊಂದಿಗೆ ವ್ಯವಹಾರ ಮಾಡತಕ್ಕದ್ದು. 
ಒಂದು ವೇಳೆ ಷರತಿಗನುಗುಣವಾಗಿ p ತಿಂಗಳ ನಂತರ. ಯಾವುದೇ ಪ್ರಗತಿ ಸಾಧಿಸದಿದ್ದಲ್ಲಿ, ಸಂಘವನ್ನು ನೇರವಾಗಿ 
ಸಮಾಪನೆಗೊಳಿಸಲಾಗುವುದು. 
ಸಂಘದ ಪ್ರಥಮ ಮಹಾಸಭೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ 
ಜರುಗಿಸಲು ಸಂಘದ ಸಮಾಪನಾಧಿಕಾರಿಗೆ ಸೂಚಿಸಿದೆ. ಹಾಗೂ ನೂತನ ಆಡಳಿತ ಮಂಡಳಿಯನ್ನು ರಚಿಸಲು ಸಹಕಾರ 
ಸಂಘಗಳ ನಿರೀಕ್ಷಕರು, 1ನೇ ವೃತ್ತ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ದಾವಣಗೆರೆ, ಇವರನ್ನು 
ಚುನಾವಣಾಧಿಕಾರಿಯನ್ನಾಗಿ ನೇಮಕ ಮಾಡಿರುತ್ತೇನೆ. ಚುನಾವಣಾಧಿಕಾರಿಗಳು, ಚುನಾವಣಾ ಕಾರ್ಯವನ್ನು ಜರುಗಿಸಿ ಹಾಗೂ 
ಮಹಾಸಭೆಯಲ್ಲಿ ಹಾಜರಾಗಿ ಈ ಕಛೇರಿಗೆ ವರದಿ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ: 30.07.2008 ರಂದು 
ಹೊರಡಿಸಿದೆ. 
ಪಿ.ಆರ್‌. 903 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಡವಳಿಗಳು ಬೆಂಗಳೂರು 
ವಿಷಯ: ಶ್ರೀಮತಿ ಕೆ.ಭಾರತಿ, ಶುಶ್ರೂಷಕಿ, ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ ಇವರನ್ನು 
ಸರ್ಕಾರಿ ಸೇವೆಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಆದೇಶ. 
ಓದಲಾಗಿದೆ: 1. ವೈದ್ಯಕೀಯ ಅಧೀಕ್ಷಕರು, ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ ದಾವಣಗೆರೆ ಇವರ ಪತ್ರ 
ಸಂಖ್ಯ:ಮಮಲ:ಸಿಶಾ:43:06-07, ದಿನಾಂಕ:13.08.07. 
2. ಅಧೀಕ್ಷಕರು, ಚಿಗಟೇರಿ ಜಿಲ್ಲಾ ಆಸ್ಪತ್ರೆ, ದಾವಣಗೆರೆ ಇವರ ವರದಿ ಸಂಖ್ಯೆ:ಟಿಟಿಅ:ದಾ:ಸಿಶಾ(2): 
200:07-08, &:10.4.08. 
3. ವೈದ್ಯಕೀಯ ಅಧೀಕ್ಷಕರು, ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ ಇವರ ಪತ್ರ 
ಸಂಖ್ಯೆಮಮಅ:ಸಿಶಾ:43:08-09, ದಿನಾಂಕ:10.06.08. 





ಪ್ರಸ್ತಾವನೆ: 

ಶ್ರೀಮತಿ ಕೆ.ಭಾರತಿ, ಶುಶ್ರೂಷಕಿ, ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆ ಇವರು ದಿನಾಂಕ 8.5.06 ರಿಂದ 
25.06.06ರ ವರೆಗೆ ಗೃಹಕೃತ್ಯಕ್ಕಾಗಿ ರಜೆ ಮನವಿ ಸಲ್ಲಿಸಿದ್ದು ದಿನಾಂಕ: 26.05.06 ರಂದು ಕರ್ತವ್ಯಕ್ಕೆ ಹಾಜರಾಗಬೇಕಿದ್ದು 
ಹಾಜರಾಗಿರುವುದಿಲ್ಲ. ಕರ್ತವ್ಯಕ್ಕೆ ಹಾಜರಾಗುವಂತೆ ಅನೇಕ ಜ್ಞಾಪನಾ ಪತ್ರಗಳನ್ನು ಸಲ್ಲಿಸಿದ್ದರೂ ಕರ್ತವ್ಯಕ್ಕೆ 
ಹಾಜರಾಗಿರುವುದಿಲ್ಲವೆಂದು ಮೇಲ ಓದಲಾದ (1ರಲ್ಲಿ ವೈದ್ಯಕೀಯ ಅಧೀಕ್ಷಕರು ವರದಿ ಸಲ್ಲಿಸಿರುತ್ತಾರೆ. ಸದರಿ ನೌಕರರಿಗೆ 
ಅನೇಕ ಮರುಕರೆ ಪತ್ರ ಕಳುಹಿಸಿದ್ದರೂ ಕರ್ತವ್ಯಕ್ಕೆ ಹಾಜರಾಗದೆ ದಿನಾಂಕ: 19.3.08 ರಲ್ಲಿ ರಾಜೀನಾಮೆ ಸಲ್ಲಿಸಿರುತ್ತಾರೆಂದು 
ಮೇಲೆ ಓದಲಾದ (2) ರಲ್ಲಿ ತಿಳಿಸಿದ್ದು ಮೇಲೆ ಓದಲಾದ(3) ರಲ್ಲಿ ನೌಕರರ ಸೇವಾ ವಿವರ ಸಲ್ಲಿಸಿರುತ್ತಾರೆ. ಸದರಿ ನೌಕರರು 
ದಿನಾಂಕ: 28.6.2004 ರಂದು ಸರ್ಕಾರಿ ಕೆಲಸಕ್ಕೆ ಹಾಜರಾಗಿದ್ದು, ಖಾಯಂಪೂರ್ವ ಸೇವಾವಧಿಯಲ್ಲಿಯೇ ಅನಧಿಕೃತ 
ಗೈರುಹಾಜರಿ ಆಗಿದ್ದು ಇವರನ್ನು ಸರ್ಕಾರಿ ಸೇವೆಯಿಂದ ಬಿಡುಗಡೆಗೊಳಿಸಲು ತೀರ್ಮಾನಿಸಿದ್ದು ಈ ಆದೇಶ. 

ಆದೇಶ ಸಂಖ್ಯೆ:ಡಿಪಿಎನ್‌ (23):ಸಿಆರ್‌:24:2007-08, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಶ್ರೀಮತಿ ಕೆ.ಭಾರತಿ, ಶುಶ್ರೂಷಕಿ, ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ, 


ದಾವಣಗೆರೆ, "ಇವರನ್ನು 1977ರ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿಗಳ ನಿಯಮ 5ಬಿ) 


೧೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 





ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನೇಮಕ ಮಾಡಿದ ಹುದ್ದೆಗೆ ಯೋಗ್ಯರಲ್ಲವೆಂದು ನಿರ್ಣಯಿಸಿ, ಸರ್ಕಾರಿ 
ಸೇವೆಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಬಿಡುಗಡೆಗೊಳಿಸಿ ಆದೇಶಿಸಿರುತ್ತೇನೆ. 
ಡಾ. ಉಷಾ ವಾಸುನ್‌ಕರ್‌ 


ಪಿ.ಆರ್‌. 991 ನಿರ್ದೇಶಕರು, ಆರೋಗ್ಗ ಮತು ಕುಟುಂಬ ಕಲ್ಯಾಣಿ ಸೇವೆಗಳು, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಡೆಲ್ಲೆ, ಬೆಂಗಳೂರು 


ಅಧಿಕೃತ ಜ್ಞಾಪ ಪನ 
ನಂ:ಎಲ್‌.ಎನ್‌.ಡಿ:(ಪೂ)ಸಿಆರ್‌:182/07-08, ದಿನಾಂಕ: 31ನೇ ಜುಲೈ 2008 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು ಗ್ರಾಮದ ಸ.ನಂ. 118/5 ರಲ್ಲಿನ 
1-36 ಎಕರೆ/ಗುಂಟೆ ಸರ್ಕಾರಿ ಜಮೀನನ್ನು ಬೆ೦ಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಮಂಜೂರು 
ಉಲ್ಲೇಖ: 1. ಸರ್ಕಾರದ ನಡವಳಿ ಆದೇಶದ ಸಂ:ಆರ್‌.ಡಿ:265:ಎಲ್‌ಜಿಬಿ:2007 (ಭಾಗ-6) ಬೆಂಗಳೂರು, 
ದಿನಾಂಕ:18.10.2007 ಮತ್ತು ನಂ.ಆರ್‌.ಡಿ:139 ಪಿಆರ್‌ಎಸ್‌:2008 ದಿನಾ೦ಕ:05.04.2008ರ ಅರೆ 
ಸರ್ಕಾರಿ ಪತ್ರ. 
2. ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು ರವರ ಪತ್ರದ ಸಂ:ಎಲ್‌ಎನ್‌ಡಿ:ಸಸ:ಸಿಆರ್‌: 
490/07-08, ದಿನಾಂಕ: 24.10.2007. 
3. ಈ ಕಛೇರಿ ಸಮ ಸಂಖ್ಯೆ ತಿಳುವಳಿಕೆ ಪತ್ರದ ದಿನಾಂಕ: 03.11.2007 
4. ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆರವರ ಪತ್ರ ಸಂಖ್ಯೆ: 
ಬೆ೦ಮಸಾಸಂ:ಕೇಕ:ವಾಣಿಜ್ಯ:ಆಸ್ತಿ /08-09 ದಿನಾ೦ಕ:18.07.2008. 
ಬೆ೦ಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಮೇಲಿನ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ 
ಮಾಡಿ ಪತ್ತೆ ಹಚ್ಚಿದ್ದು, ಅತಿಕ್ರಮಣಕಾರದಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ 3,313-28 ಎಕರೆ/ಗುಂಟೆ ಸರ್ಕಾರಿ 
ಜಮೀನನ್ನು ಸರ್ಕಾರಿ/ಸಾರ್ವಜನಿಕ ಉಪಯೋಗಕ್ಕಾಗಿ ಸಂಬಂಧಿಸಿದ ಸಂಸ್ಥೆಗೆ ಮಂಜೂರಾತಿ ಮಾಡುವ ಸರ್ಕಾರದ 
ನಿರ್ಧಾರದ ಹಿನ್ನೆಲೆಯಲ್ಲಿ, ಉಲ್ಲೇಖ(1)ರಲ್ಲಿನ ಸರ್ಕಾರದ ನಡವಳಿ ಆದೇಶದ ಸಂಖ್ಯೆ :ಆರ್‌ಡಿ265:ಎಲ್‌ಜಿಬಿ/2007 (ಭಾ-6), 
ಬೆಂಗಳೂರು ದಿನಾಂಕ:18.10.2007 ರ ಆದೇಶದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು 
ಗ್ರಾಮದ ಸ.ನಂ. 118/5 ರಲ್ಲಿನ 1-36 ಎಕರೆ/ಗು೦ಟೆ ಗೋಮಾಳದ ಜಮೀನನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 
ಶೇ.50 ರಷ್ಟು ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರ ನಿಯಮ 20(1)(ಸ) 
ಅನ್ವಯ ಮಂಜೂರಾತಿ ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ. 
ಸರ್ಕಾರದ ಪೂರ್ವನುಮೋದನೆಯಂತೆ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆರವರಿಗೆ ಜಮೀನಿನ ಕಿಮ್ಮತ್ತು ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ. 76,46.111-00 (ಎಪ್ಪತ್ತಾರು ಲಕ್ಷದ ನಲವತ್ತಾರು 
ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿಗಳು ಮಾತ್ರ) ಗಳನ್ನು ಪಾವತಿಸಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿರುತ್ತದೆ. 
ಅದರಂತೆ ಮೇಲ್ಕಂಡ ಸಂಸ್ಥೆಯವರು ಸರ್ಕಾರಕ್ಕೆ ಚಲನ್‌ ನಂ.18,19 ಮತ್ತು 20 ರಂತೆ ದಿನಾಂಕ:14.07.2008 ರಂದು ಹಣ 
ಸಂದಾಯ ಮಾಡಿ, ಮೂಲ ಚಲನ್‌ ಹಾಜರುಪಡಿಸಿದ್ದು, ನಕ್ಷೆಯೊಂದಿಗೆ ಸಂಸ್ಥೆಗೆ ಜಮೀನನ್ನು ಹಸ್ತಾಂತರಿಸುವಂತೆ ಉಲ್ಲೇಖ 
(4)ರ ಪತ್ರದಲ್ಲಿ ಕೋರಿರುತ್ತಾರೆ. 
ಉಲ್ಲೇಖ (1 ರ ಸರ್ಕಾರದ ಆದೇಶದಂತೆ ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ವರ್ತೂರು 
ಗ್ರಾಮದ ಸ.ನಂ. 118/5 ರಲ್ಲಿನ 1-36 ಎಕರೆ/ಗುಂಟೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಎಂದು ವರ್ಗೀಕೃ ತವಾದ ಜಮೀನನ್ನು 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 
20(1)(ಸಿ)ರನ್ವಯ ಈ ಕೆಳಕಂಡ ಷರತ್ತುಗೊಳಪಡಿಸಿ ಭೂ ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 
ಷರತ್ತುಗಳು 
1. ಈ ಜಮೀನಿನ ಮ೦ಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 
ಮಾಡತಕ್ಕದ್ದಲ್ಲ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೪೧ 





. ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆ, ಆಧಾರ, ಭೋಗ್ಯಕ್ಕೆ ಕೊಡತಕ್ಕದ್ದಲ್ಲ ಅಥವಾ 


ಸ 
ಪರಭಾರೆ ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್‌/ಸಹಕಾರ ಸಂಘಗಳಿಗೆ ಅಭಿವೃದ್ಧಿ 
ಕಾಮಗಾರಿಗಳಿಗಾಗಿ ಸಾಲ ಪಡೆಯುವ ಉದ್ದೇಶಕ್ಕೆ ಆಧಾರ ಮಾಡಲು ಅನುಮತಿ ನೀಡಲಾಗಿದೆ. ಆದರೆ ಸಾಲ 
ತೀರುವಳಿಗಾಗಿ ಈ ಜಮೀನನ್ನು ಬ್ಯಾಂಕ್‌/ಸಂಸ್ಥೆ ಮತ್ತು ಇತರೆ ಪ್ರಾಧಿಕಾರಗಳು ಮುಟ್ಟುಗೋಲು ಹಾಕಿಕೊಳ್ಳಲು 


ಹಕ್ಕು ಇರುವುದಿಲ್ಲ. 


. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 


ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 


. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 


ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 


. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 


ಒಳಪಟ್ಟಿರುತ್ತದೆ. 


. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 


ಅಗತ್ಯವೆಂದು ಕಂಡುಬಂದಲ್ಲಿ ಮೂರು ತಿ೦ಗಳ ನೋಟೀಸನ್ನು ಕೊಟ್ಟು ತರುವಾಯ ಹಿಂತೆಗೆದುಕೊಳ್ಳಲಾಗುವುದು. 
ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿದ ಬಾಬ್ತು ಯಾವುದೇ ಪರಿಹಾರವನ್ನು 
ಪಡೆಯಲು ಅರ್ಹರಾಗುವುದಿಲ್ಲ. 


. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 


ಪ್ರಾಧಿಕಾರಗಳಿಗೆ ನಿಗದಿತ ಶುಲ್ಕ ಸಂದಾಯ/ತೆರಿಗೆ ಸಂದಾಯ ಮಾಡಿ ಕಾನೂನು ರೀತ್ಯ ಪೂರ್ವಾನುಮೋದನೆ 
ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 


ಶಾಸನಬದ್ಧ ಕಾಯ್ದೆಗಳ ಕಟ್ಟು ಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 


ಎರುದ್ಧವಾಗಿ ನಡೆದಲ್ಲಿ ಜಮೀನಿನ ಮ೦ಜೂರಾತಿಯನ್ನು ವಜಾ ಮಾಡಲಾಗುವುದು. 


. ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆ ಬಾಳುವ ನಿಧಿ, ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
- ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
.ಈ ಜಮೀನಿನಲ್ಲಿ ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆ ಇತ್ಯಾದಿಗಳಿದ್ದಲ್ಲಿ ನಕಾಶೆ ದಾರಿಗಳಿದ್ದಲ್ಲಿ ಸಾರ್ವಜನಿಕ ಆಸ್ತಿಯನ್ನು 


ಸಂರಕ್ಷಿಸಿ ನಿರ್ವಹಿಸತಕ್ಕದ್ದು. ಇವುಗಳ ಮೇಲೆ ಮಂಜೂರುದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. 


. ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28(2) ರಡಿಯಲ್ಲಿ 


ನಿಗದಿಪಡಿಸಿರುವ ನಮೂನೆ/ಫಾರಂ-೪! ರಲ್ಲಿ ಕರಾರು ಪತ್ರವನ್ನು ಬರೆದುಕೊಡತಕ್ಕದ್ದು. 


ಮೇಲ್ಕಂಡ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ, ಈ ಭೂ ಮಂಜೂರಾತಿಯು ತನಗೆ ತಾನಾಗಿ ರದ್ದುಗೊಳ್ಳುತ್ತದೆ 
ಮತ್ತು ಆರ್ಜಿತ ಸಂಸ್ಥೆಗೆ ಯಾವುದೇ ತರಹದ ನಷ್ಟ ಉಂಟಾದಲ್ಲಿ ಸರ್ಕಾರವು ಇದಕ್ಕೆ ಜವಾಬ್ದಾರಿಯಾಗುವುದಿಲ್ಲ. 


ವಿಶೇಷ ಜಿಲ್ಲಾಧಿಕಾರಿಗಳು 


ಪಿ.ಆರ್‌. 978 ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 133/2007-08, ದಿನಾಂಕ: 14ನೇ ಜೂನ್‌ 2008 


ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ದಾಸೇನಹಳ್ಳಿ ಗ್ರಾಮದ ಸರ್ವೆ ನಂ : 


33ರಲ್ಲಿ 0-33 ಗು೦ಟೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 


ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ : ಆರ್‌ಡಿ 1014 ಎಲ್‌ಜಿಬಿ 2007, ದಿನಾ೦ಕ:3.9.2007. 


ಶ್ರ ತಹಸೀಲ್ದಾರ್‌ ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ.] ಸಿಆರ್‌ 133/2007-08, ದಿನಾಂಕ: 
20.07.2007. 


ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ದಾಸೇನಹಳ್ಳಿ ಗ್ರಾಮದ ಸರ್ವೆ ನಂ : 33ರಲ್ಲಿ 
0-33 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2]ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ದಾಸೇನಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 


೧೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 


ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ದಾಸೇನಹಳ್ಳಿ ಗ್ರಾಮದ ಸರ್ವೆ ನಂ : 33ರಲ್ಲಿನ 0-33 ಗುಂಟೆ ಜಮೀನನ್ನು ದಾಸೇನಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [11ರ ಆದೇಶದಲ್ಲಿ ಮೇಲ್ಕಂಡ ದಾಸೇನಹಳ್ಳಿ ಗ್ರಾಮದ ಸರ್ವೆ ನಂ : 33ರಲ್ಲಿನ 
0-33 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ದಾಸೇನಹಳ್ಳಿ ಗ್ರಾಮದ ಸರ್ವೆ ನಂ : 33ರಲ್ಲಿನ 0-33 ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4]ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / 
ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿ೦ದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 


ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜೆಲ್ಲೆ, ಬೆಂಗಳೂರು 


ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 116/2007-08, ದಿನಾಂಕ: 27ನೇ ಜೂನ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಗುಡ್ಡದಹಳ್ಳಿ ಗ್ರಾಮದ ಸರ್ವೆ ನಂ: 
43ರಲ್ಲಿ 1-20 ಎಕರೆ / ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ : ಆರ್‌ಡಿ 282 ಎಲ್‌ಜಿಬಿ 2008, ದಿನಾಂಕ:13.5.2008. 
2. ತಹಸೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ.] ಸಿಆರ್‌ 119/2007-08, ದಿನಾಂಕ: 
21.06.2007. 

ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಗುಡ್ಡದಹಳ್ಳಿ ಗ್ರಾಮದ ಸರ್ವೆ ನಂ : 43ರಲ್ಲಿ 
1-20 ಎಕರೆ / ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ 
[2]ರಲ್ಲಿ ಸಲ್ಲಿಸಿದ್ದ ವರದಿಯಂತೆ ಗುಡ್ಡದಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ 
ಕಾಯ್ದಿರಿಸತಕ್ಕ ಐಟ೦ಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು 
ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 

ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಗುಡ್ಡದಹಳ್ಳಿ ಗ್ರಾಮದ ಸರ್ವೆ ನಂ : 43ರಲ್ಲಿನ 1-20 ಎಕರೆ / ಗುಂಟೆ ಜಮೀನನ್ನು ಗುಡ್ಡದಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ 
ಸ್ನಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [11ರ ಆದೇಶದಲ್ಲಿ ಮೇಲ್ಕಂಡ ಗುಡ್ಡದಹಳ್ಳಿ ಗ್ರಾಮದ ಸರ್ವೆ 
ನಂ : 43ರಲ್ಲಿನ 1-20 ಎಕರೆ / ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 

ಸರ್ಕಾರದ ಪೂರ್ವನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಗುಡ್ಡದಹಳ್ಳಿ ಗ್ರಾಮದ ಸರ್ವೆ ನಂ : 43ರಲ್ಲಿನ 1-20 ಎಕರೆ / ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೪೩ 


ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4]ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / 
ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿ೦ಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 


ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜೆಲ್ಲೆ, ಬೆಂಗಳೂರು 


ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 121/2007-08, ದಿನಾಂಕ: 21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಹನಿಯೂರು ಗ್ರಾಮದ ಸರ್ವೆ ನಂ : 
90ರಲ್ಲಿ 2-09 ಎಕರೆ / ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ: ಆರ್‌ಡಿ 115 ಎಲ್‌ಜಿಬಿ 2008, ದಿನಾ೦ಕ:28.2.2008. 
2. ತಹಸೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ.] ಸಿಆರ್‌ 95/2007-08. 

ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಹನಿಯೂರು ಗ್ರಾಮದ ಸರ್ವೆ ನಂ : 90ರಲ್ಲಿ 
2-09 ಎಕರೆ / ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ 
[2]ರಲ್ಲಿ ಸಲ್ಲಿಸಿದ್ದ ವರದಿಯಂತೆ ಹನಿಯೂರು ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ 
ಕಾಯ್ದಿರಿಸತಕ್ಕ ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು 
ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 

ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಹನಿಯೂರು ಗ್ರಾಮದ ಸರ್ವೆ ನಂ : 90ರಲ್ಲಿನ 2-09 ಎಕರೆ / ಗುಂಟೆ ಜಮೀನನ್ನು ಹನಿಯೂರು ಗ್ರಾಮಸ್ಥರ ಸಾರ್ವಜನಿಕ 
ಸ್ಮಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1ರ ಆದೇಶದಲ್ಲಿ ಮೇಲ್ಕಂಡ ಹನಿಯೂರು ಗ್ರಾಮದ 
ಸರ್ವೆ ನ೦ : 90ರಲ್ಲಿನ 2-09 ಎಕರೆ / ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 

ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಹನಿಯೂರು ಗ್ರಾಮದ ಸರ್ವೆ ನಂ : 90ರಲ್ಲಿನ 2-09 ಎಕರೆ / ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4]ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / 
ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 

ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿ೦ದ ಅನುಮತಿಯನ್ನು ಪಡೆಯತಕ್ಕದ್ದು. 





೧೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 


4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 

5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 





ವಿಶೇಷ ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 979 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 75/2007-08, ದಿನಾಂಕ: 25ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹುಣಸಮಾರನಹಳ್ಳಿ ಗ್ರಾಮದ ಸರ್ವೆ ನಂ 
: 179/ಪ1ರಲ್ಲಿ 2-20 ಎಕರೆ / ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ : ಆರ್‌ಡಿ 1210 ಎಲ್‌ಜಿಬಿ 2007, ದಿನಾ೦ಕ:6.11.2007. 
ಟಿಸಿ ತಹಸೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 72/2007-08, 
ದಿನಾಂಕ:15.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹುಣಸಮಾರನಹಳ್ಳಿ ಗ್ರಾಮದ ಸರ್ವೆ ನಂ 
179/ಪ1ರಲ್ಲಿ 2-20 ಎಕರೆ / ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ 
ತಹಶೀಲ್ದಾರ್‌ರವರು. ಉಲ್ಲೇಖ  [2]ರಲ್ಲಿ ಸಲ್ಲಿಸಿದ್ದ ವರದಿಯಂತೆ ಹುಣಸಮಾರನಹಳ್ಳಿ ಗ್ರಾಮಕ್ಕೆ ಸ್ಮಶಾನದ 
ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು 
ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ 
ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, 
ಹುಣಸಮಾರನಹಳ್ಳಿ ಗ್ರಾಮದ ಸರ್ವೆ ನಂ : 179/ಪಿ1ರಲ್ಲಿನ 2-20 ಎಕರೆ / ಗುಂಟೆ ಜಮೀನನ್ನು ಹುಣಸಮಾರನಹಳ್ಳಿ 
ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 7/0ರಡಿ ಕಾಯ್ದಿರಿಸುವ ಬಗ್ಗೆ 
ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [11ರ ಆದೇಶದಲ್ಲಿ ಮೇಲ್ಕಂಡ 
ಹುಣಸಮಾರನಹಳ್ಳಿ ಗ್ರಾಮದ ಸರ್ವೆ ನಂ : 179/ಪಿ1ರಲ್ಲಿನ 2-20 ಎಕರೆ / ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, 
ಹುಣಸಮಾರನಹಳ್ಳಿ ಗ್ರಾಮದ ಸರ್ವೆ ನಂ : 179/ಪ1ರಲ್ಲಿನ 2-20 ಎಕರೆ / ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ 
ಗೋಮಾಳ ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4]ರನ್ವಯ ತಗ್ಗಿಸಿ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / 
ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೪೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 76/2007-08, ದಿನಾಂಕ: 21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಕಟ್ಟಿಗೇನಹಳ್ಳಿ ಗ್ರಾಮದ ಸರ್ವೆ ನಂ : 
133ರಲ್ಲಿ 1-00 ಎಕರೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ: ಆರ್‌ಡಿ 844 ಎಲ್‌ಜಿಬಿ 2007, ದಿನಾಂಕ:20.11.2007. 
ಡಿ ತಹಸೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 69/2007-08, 
ದಿನಾಂಕ:15.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಕಟ್ಟಿಗೇನಹಳ್ಳಿ ಗ್ರಾಮದ ಸರ್ವೆ ನಂ : 133ರಲ್ಲಿ 1-00 
ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [21ರಲ್ಲಿ ಸಲ್ಲಿಸಿದ್ದ 
ವರದಿಯಂತೆ ಕಟ್ಟಿಗೇನಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, 
ಕಟ್ಟಿಗೇನಹಳ್ಳಿ ಗ್ರಾಮದ ಸರ್ವೆ ನಂ : 133ರಲ್ಲಿನ 1-00 ಎಕರೆ ಜಮೀನನ್ನು ಕಟ್ಟಿಗೇನಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1ರ ಆದೇಶದಲ್ಲಿ ಮೇಲ್ಕಂಡ ಕಟ್ಟಗೇನಹಳ್ಳಿ ಗ್ರಾಮದ ಸರ್ವೆ ನಂ : 
133ರಲ್ಲಿನ 1-00 ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 
71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, ಕಟ್ಟಿಗೇನಹಳ್ಳಿ 
ಗ್ರಾಮದ ಸರ್ವೆ ನಂ : 133ರಲ್ಲಿನ 1-00 ಎಕರೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ ಶೀರ್ಷಿಕೆಯಿಂದ ಕರ್ನಾಟಕ 
ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4]ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ ಈ 
ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ 
ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿ೦ಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 


ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 118/2007-08, ದಿನಾಂಕ: 29ನೇ ಜೂನ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಕಾಮಾಕ್ಷಿಪುರ ಗ್ರಾಮದ ಸರ್ವೆ ನಂ 
: 41/ರಲ್ಲಿ 0-28 ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ : ಆರ್‌ಡಿ 108 ಎಲ್‌ಜಿಬಿ 2008, ದಿನಾ೦ಕ:29.2.2008. 
2. ತಹಸೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 102/2007-08, 
ದಿನಾಂಕ:21.6.2007. 


೧೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 


ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಕಾಮಾಕ್ಷಿಪುರ ಗ್ರಾಮದ ಸರ್ವೆ ನಂ : 41/ರಲ್ಲಿ 
0-28 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2]ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಕಾಮಾಕ್ಷಿಪುರ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ 
ಕಾಯ್ದಿರಿಸತಕ್ಕ ಐಟ೦ಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು 
ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಕಾಮಾಕ್ಷಿಪುರ ಗ್ರಾಮದ ಸರ್ವೆ ನಂ : 41/ರಲ್ಲಿನ 0-28 ಗುಂಟೆ ಜಮೀನನ್ನು ಕಾಮಾಕ್ಷಿಪುರ ಗ್ರಾಮಸ್ಥರ ಸಾರ್ವಜನಿಕ 
ಸ್ಮಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1]ರ ಆದೇಶದಲ್ಲಿ ಮೇಲ್ಕಂಡ ಕಾಮಾಕ್ಷಿಪುರ ಗ್ರಾಮದ 
ಸರ್ವೆ ನಂ : 41/ರಲ್ಲಿನ 0-28 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಕಾಮಾಕ್ಷಿಪುರ ಗ್ರಾಮದ ಸರ್ವೆ ನಂ : 41/ರಲ್ಲಿನ 0-28 ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[41ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / 
ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿ೦ದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 





ಪಿ.ಆರ್‌. 980 ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರವರ ಕಾರ್ಯಾಲಯ, ರಾಯಚೂರು - 584101 
ನಡವಳಿಗಳು 


ವಿಷಯ: ಶ್ರೀಮತಿ ನಿವೇದಿತ ಸ.ಶಿ. ಸರ್ಕಾರಿ ಕಿ.ಪ್ರಾ.ಶಾಲೆ, ಗುರ್ಜಾಪೂರು, ತಾ॥ ಜಿ॥ ರಾಯಚೂರು ಇವರು 
ಧೀರ್ಥಕಾಲ ಅವಧೀಯವರಿಗೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಿ ಇರುವ ಬಗ್ಗೆ ಅಂತಿಮ 
ಆದೇಶ. 
ಉಲ್ಲೇಖ: 1. ಮುಖ್ಯೋಪಾಧ್ಯಾಯರು, ಸ.ಕಿ.ಪ್ರಾ.ಶಾಲೆ, ಗುರ್ಜಾಪೂರು, ತಾ| ಜಿ॥ ರಾಯಚೂರು ಇವರ 
ವರದಿ ದಿನಾಂಕ: 02.06.2004, 03.07.2004, 03.08.2004, 16.11.2004, 14.12.2004, 
01.01.2005, 10.04.2007, 01.08.2007 ಮತ್ತು 30.10.2007. 
pA ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ರಾಯಚೂರು ಇವರಿಂದ ನೀಡಿದ ನೋಟೀಸ್‌ ಸಂಖ್ಯೆ/ಎ5/ಇತರೆ/ 
ಅನಧಿಕೃತ ಗೈರು ಹಾಜರಿ/05-06, ದಿನಾಂಕ: 30.06.2005, 03.08.2005, 28.12.2005, 
23.04.2007 ಮತ್ತು 24.10.2007. 
3. ಈ ಕಛೇರಿಯಿಂದ ಜಾರಿ ಮಾಡಲಾದ ನೋಟೀಸಿನ ಸಂಖ್ಯೆ/ಯೊವಿ1/ದೂರು/ಅ.ಗೈ.ಹಾ/18 
2007-08, ದಿನಾ೦ಕ: 17.12.2007. 
4. ಕರ್ನಾಟಕ ರಾಜ್ಯ ಪತ್ರ ದಿನಾಂಕ: 27.12.2007. 
ಪ್ರಸ್ತಾವನೆ: 
ಶ್ರೀಮತಿ ನಿವೇದಿತ ಸ.ಶಿ. ಸರ್ಕಾರಿ ಪ್ರಾಶಾಲೆ, ಗುರ್ಜಾಪೂರು ತಾ| ಜಿ ರಾಯಚೂರು ಇವರು ದಿನಾಂಕ: 
02.06.2004 ರಿ೦ದ ಇಲ್ಲಿಯವರೆಗೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು ಮೇಲಿನ ಉಲ್ಲೇಖ-1, 2 ಮತ್ತು 3ರ ಪ್ರಕಾರ 
ಇವರಿಗೆ ಹಲವು ಬಾರಿ ಕರ್ತವ್ಯಕ್ಕೆ ಹಾಜರಾಗಲು ತಿಳಿಸಿದ್ದರೂ ಸಹ ಇದುವರೆಗೂ ಕರ್ತವ್ಯಕ್ಕೆ ಹಾಜರಾಗಲಿಲ್ಲ ಮತ್ತು ಕರ್ತವ್ಯಕ್ಕೆ 
ಅನಧಿಕೃತ ಗೈರು ಹಾಜರಿರುವ ಕಾರಣಕ್ಕೆ ಯಾವುದೇ ಸಮರ್ಥನೀಯವಾದ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ಕೊನೆಗೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೪೭ 





ಕರ್ನಾಟಕ ರಾಜ್ಯ ಪತ್ರ ದಿನಾಂಕ: 27.12.2007ರ ಪ್ರಕಾರ ಅಂತಿಮ ನೋಟೀಸ್‌ ಪ್ರಕಟಣೆ ಮಾಡಿ ಪ್ರಕಟವಾದ 15 
ದಿವಸದೊಳಗಾಗಿ ಸೂಕ್ತ ದಾಖಲೆ ಸಲ್ಲಿಸಿ ಈ ಕಛೇರಿಯಿಂದ ಅನುಮತಿ ಪಡೆದು ಕರ್ತವ್ಯಕ್ಕೆ ಹಾಜರಾಗಲು ಅವಕಾಶ 
ನೀಡಿದ್ದರೂ ಸಹ ಇದುವರೆಗೆ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದುದರಿಂದ ಶ್ರೀಮತಿ ನಿವೇದಿತಾ ಸ.ಶಿ. ಸ.ಕಿ.ಪ್ರಾ.ಶಾಲೆ, 
ಗುರ್ಜಾಪೂರು, ತಾ॥ ಜಿ॥ ರಾಯಚೂರು ಇವರಿಗೆ ಸರ್ಕಾರಿ ಸೇವೆಯಲ್ಲಿ ಆಸಕ್ತಿ ಇಲ್ಲವೆಂದು ಪರಿಗಣಿಸಿ ಶ್ರೀಮತಿ ನಿವೇದಿತ 
ಸ.ಶಿ. ಸರ್ಕಾರಿ ಕಿ.ಪ್ರಾ.ಶಾಲೆ, ಗುರ್ಜಾಪೂರು ತಾ॥ ಜಿ॥ ರಾಯಚೂರು ಇವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡುವ 
ಬಗ್ಗೆ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ ಸಂಖ್ಯೆ/ಯೊವಿ1/ದೂರು/ಅಗೈಹಾ/18/2007-08, ದಿನಾಂಕ: 8ನೇ ಆಗಸ್ಟ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶಿಸ್ತು ಪ್ರಾಧಿಕಾರಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ, ರಾಯಚೂರು ಉಪ- 
ನಿರ್ದೇಶಕರಾದ ಶ್ರೀ ಬಸವರಾಜಪ್ಪ ಬಿ.ಸಿ. ಆದ ನಾನು ಶ್ರೀಮತಿ ನಿವೇದಿತಾ ಸ.ಶಿ. ಸ.ಕಿ.ಪ್ರಾ.ಶಾಲೆ, ಗುರ್ಜಾಪೂರು ತಾ॥ ಜಿ| 
ರಾಯಚೂರು ಇವರನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 1957ರ ನಿಯಮ 80/1) ರ ಪ್ರಕಾರ ಸರ್ಕಾರಿ ಸೇವೆಯಿಂದ 
ವಜಾ ಮಾಡಿರುತ್ತೇನೆ. 
ಬಸವರಾಜಪ್ಪ ಬಿ.ಸಿ. 
ಪಿ.ಆರ್‌. 983 ಶಿಸ್ತು ಪ್ರಾಧಿಕಾರಿಗಳು ಮತ್ತು ಉಪ-ನಿರ್ದೇಶಕರು (ಆ) ಸಾ.ಶಿ.ಇ. ರಾಯಚೂರು. 
ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಇತರೆ) 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯದಲ್ಲಿ 
ವ್ಯಾಜ್ಯ ಸಂಖ್ಯೆ: ಎ(ಐ:ಎಂ):ಡಿಐಎಸ್‌/ಡಿ2/143/2008-09 


ಅರ್ಜಿದಾರರು ಎದುರು ಅರ್ಜಿದಾರರು 

ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀಮತಿ ಎಂ.ಪಿ. ಪಾಟೀಲ್‌ 

ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾಮಂಡಳ ನಿ. ತಂದೆ ದಿ॥ ಪರಮಗೌಡ ಪಾಟೀಲ್‌, 
ನಂ.3, ದಿವಾನ್‌ ಮಾಧವರಾವ್‌ ರಸ್ತೆ, ಬಸವನಗುಡಿ, ನಂ. 53/3, 1ನೇ ಮಹಡಿ, ಪುಟ್ಟಣ್ಣ ರಸ್ತೆ 
ಬೆ೦ಗಳೂರು - 560004 ಬಸವನಗುಡಿ, ಬೆಂಗಳೂರು-560004 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 103(2)ರನ್ವಯ ಎದುರು ಅರ್ಜಿದಾರ ಸ್ಥಿರಾಸ್ತಿಯನು ಮುಟ್ಟುಗೋಲು 
ಮಾಡಿಕೊಂಡ ಬಗ್ಗೆ ಸ್ಥಿರೀಕರಿಸುವ ಆದೇಶ 

ಮೇಲ್ಕಂಡ ಅರ್ಜಿದಾರರು, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 70 ರಡಿ ಎದುರು 
ಅರ್ಜಿದಾರರ ಎರುದ್ಧ ರೂ.8,61,887-00ಗಳ ಹಣ ವಸೂಲಾತಿಗೆ ದಾವಾ ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ 
ದಾಖಲಿಸಿರುತ್ತಾರೆ. 

ಸದರಿ ವ್ಯಾಜ್ಯದ ಅರ್ಜಿಯೊಂದಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರ ರೀತ್ಯಾ (ಐ.ಎ.) 
ಮಧ್ಯಂತರ ಅರ್ಜಿ ದಾಖಲಿಸಿ, ಎದುರು ಅರ್ಜಿದಾರರ ವಶದಲ್ಲಿರುವ ಸ್ಥಿರಾಸ್ತಿಯನ್ನು ಈ ನ್ಯಾಯಾಲಯದ ಆದೇಶದ 
ಪೂರ್ವದಲ್ಲಿ ಜಪ್ತಿ ಮಾಡಿಕೊಂಡು ಆದೇಶ ನೀಡಲು ಕೋರಿರುತ್ತಾರೆ. 

ಸದರಿ ವ್ಯಾಜ್ಯದ ಅರ್ಜಿಯ ಜೊತೆಗೆ ಅರ್ಜಿದಾರರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 103ರ 
ರೀತ್ಯಾ ಮಧ್ಯಂತರ (ಐ.ಎ.) ಅರ್ಜಿಯನ್ನು ದಾಖಲಿಸಿ ಎದುರು ಅರ್ಜಿದಾರರ ವಶದಲ್ಲಿರುವ ಚರ ಮತ್ತು ಸ್ಥಿರಾಸ್ತಿಯನ್ನು ಈ 
ನ್ಯಾಯಾಲಯದ ಆದೇಶದ ಪೂರ್ವ ಜಪ್ತಿ ಮಾಡಿಕೊಂಡು ಆದೇಶ ನೀಡಲು ಕೋರಿರುತ್ತಾರೆ. 

ಅರ್ಜಿದಾರರು ದಾಖಲು ಮಾಡಿರುವ ಮಧ್ಯಂತರ ಪರಿಹಾರ ಅರ್ಜಿಯನ್ನು ವಿಚಾರಣೆಗೆ ಅಂಗೀಕರಿಸಿದೆ. ಎದುರು 
ಅರ್ಜಿದಾರರ ವಶದಲ್ಲಿರುವ ಮತ್ತು ಈ ಆದೇಶದ ಅನುಬಂಧದಲ್ಲಿ ತಿಳಿಸಿರುವ ಸ್ಥಿರಾಸ್ತಿಯನ್ನು ಈ ನ್ಯಾಯಾಲಯದಲ್ಲಿ 
ದಾಖಲು ಮಾಡಿರುವ ವ್ಯಾಜ್ಯದ ಅರ್ಜಿ ಇತ್ಯರ್ಥದ ಆದೇಶ ಪೂರ್ವದಲ್ಲಿ ಸದರಿ ಸ್ಥಿರಾಸ್ತಿಯನ್ನು ಷರತ್ತಿಗೆ ಒಳಪಟ್ಟು ಜಪ್ತಿ 
ಮಾಡಿಕೊಂಡು ದಿನಾಂಕ: 06.05.2008 ರಂದು ಆದೇಶ ಹೊರಡಿಸಲಾಗಿತ್ತು ಸದರಿ ಆದೇಶವನ್ನು ಎದುರು ಅರ್ಜಿದಾರರು 
ದಿನಾಂಕ: 31.05.2008 ರಂದು ಸ್ವೀಕರಿಸಿರುತ್ತಾರೆ. ಆದಾಗ್ಯೂ ಸಹ ಎದುರು ಅರ್ಜಿದಾರರ ಸ್ಥಿರಾಸ್ತಿಯನ್ನು ಜಪ್ತಿ 
ಮಾಡಿಕೊಂಡಿರುವುದಕ್ಕೆ ಅರ್ಜಿದಾರರ ವ್ಯಾಜ್ಯದ ಬೇಡಿಕೆ ಮೊತ್ತಕ್ಕೆ ಸರಿಸಮಾನವಾಗಿ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ 
15 ದಿನಗಳ ಒಳಗಾಗಿ ಷರತ್ತಿನ ಪ್ರಕಾರ ಸಲ್ಲಿಸಲು ವಿಫಲರಾಗಿರುತ್ತಾರೆ. ಆದುದರಿಂದ ಲಭ್ಯವಿರುವ ದಾಖಲಾತಿಗಳ 
ಅನುಗುಣವಾಗಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ರೀತ್ತಾ ದಿನಾಂಕ: 03.05.2008 ರಂದು 


ಠಿ 
ದಾಖಲಿಸಿರುವ ಮಧ್ಯಂತರ (ಐ.ಎ.) ಅರ್ಜಿಯನ್ನು ಪುರಸ್ಕರಿಸಿದೆ. ಅರ್ಜಿದಾರರ ಬೇಡಿಕೆ ಮೊತ್ತ ರೂ.8,61,887-00 ಗಳಿಗೆ 


೧೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 


ಎದುರು ಅರ್ಜಿದಾರರ ವಶದಲ್ಲಿರುವ (ಅನುಬಂಧದಲ್ಲಿ ವಿವರಿಸಿರುವ) ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿರುವುದನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲ೦ 103(2)ರನ್ವಯ ಸ್ಥಿರೀಕರಿಸಿದೆ. 

ಈ ಆದೇಶವನ್ನು ದಿನಾಂಕ:02.08.2008 ರಂದು ನನ್ನ ಸ್ವಸಹಿ ಮತ್ತು ನ್ಯಾಯಾಲಯದ ಮೊಹರಿನೊಂದಿಗೆ 
ಹೊರಡಿಸಲಾಗಿದೆ. 





ಸಹಕಾರ ಸಂಘಗಳ ಅಪರ ನಿಬಂಧಕರು ಕೈಗಾರಿಕೆ ಮತ್ತು ಇತರೆ) 
ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಇತರೆ) 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು - 560 052, ಇವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ: A(1&M) DIS / ೧-2 / 143 / 2008-09 
ಸ್ಥಿರೀಕರಿಸಿರುವ ಆದೇಶಕ್ಕೆ ಅನುಬಂಧ 
ಆಸ್ತಿಯ ವಿವರ 

ಹಾವೇರಿ ಜಿಲ್ಲಾ ನಗರ ವ್ಯಾಪ್ತಿಯಲ್ಲಿರುವ ಪ್ಲಾಟ್‌ ನಂಬರ್‌ 165, ಸರ್ವೆ ನಂ 23ರಲ್ಲಿರುವ ಒಂದು ಗುಂಟೆ 9.25 

ಆಣೆ ಒಟ್ಟು 1718 ಚದರಡಿ ಇದ್ದು, ಅದರ ಪೈಕಿ 1200 ಚದರಡಿಯಲ್ಲಿ ಆರ್‌.ಸಿ.ಸಿ. ಮೇಲ್ಛಾವಣಿ ಒಳಗೊಂಡ ಕಟ್ಟಡವಿದ್ದು, 
ಉಳಿದ ಖಾಲಿ ಜಾಗದ ಚಕ್ಕುಬಂದಿ 





























ಈ ಮೇಲ್ಕಂಡ ಆಸ್ತಿಯ ಚಕ್ಕುಬಂದಿ 

ಪೂರ್ವಕ್ಕೆ ರಸ್ತೆ 
ಪಶ್ಚಿಮಕ್ಕೆ ಅಂಬಗೊಂಡಾರ ರವರ ಸ್ವತ್ತು 
ಉತ್ತರಕ್ಕೆ ಹನುಮಾಪುರ ರವರ ಸ್ವತ್ತು 
ದಕ್ಷಿಣಕ್ಕೆ ಹುಗಾರ ರವರ ಸ್ಪತ್ತು 

ಸ್ವತ್ತಿನ ಅಂದಾಜು ಮೌಲ್ಯ ಸುಮಾರು ರೂ.9,00,000-00 ಗಳಾಗುತ್ತದೆ. 

ಪಿ.ಆರ್‌. 987 ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು - 560 018 
ಕ್ರಸಂ.ಜೆಆರ್‌ಬಿ:ಸಮಾಪನೆ:106:2007-08, ದಿನಾಂಕ: 14ನೇ ಆಗಸ್ಟ್‌ 2008 
ವಿಷಯ: ಸ್ಥಗಿತಗೊಂಡಿರುವ ಹರಪನಹಳ್ಳಿ ತಾಲ್ಲೂಕು ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ. 
ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 
72 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ ರವರ ಪತ್ರ ಸಂ:ಡಿಆರ್‌ಡಿವಿಜಿ/ 
ಸಮಾಪನೆ/ಸಿಆರ್‌-28/2001-02, ದಿನಾ೦ಕ: 24.05.2005. 
2. ಈ ಕಛೇರಿಯ ಸಮಸಂಖ್ಯೆಯ ಕಾರಣ ಕೇಳುವ ನೋಟೀಸು ದಿನಾಂಕ: 23.01.08. 
3. ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ ರವರ ಪತ್ರ ಸಂ:ಡಿಆರ್‌ಡಿವಿಜಿ/ 
ಸಮಾಪನೆ/ಸಿಆರ್‌-28/2001-02, ದಿನಾ೦ಕ: 25.07.2008. 
ಪ್ರಸ್ತಾವನೆ: 
ಹರಪನಹಳ್ಳಿ ತಾಲ್ಲೂಕು ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ, ಹರಪನಹಳ್ಳಿ. ದಾವಣಗೆರೆ ಜಿಲ್ಲೆ ಈ ಸಹಕಾರ 
ಸಂಘವು ಸಹಕಾರ ಸಂಘಗಳ ಉಪನಿಬಂಧಕರು, ಬಳ್ಳಾರಿ ಜಿಲ್ಲೆ, ಇವರಲ್ಲಿ ಸಂಖ್ಯೆ ಡಿಆರ್‌ಡಿ/961/66-67, ದಿನಾಂಕ: 
09.02.66 ರಂದು ನೋಂದಣಿಯಾಗಿರುತ್ತದೆ. ಈ ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯನಿರ್ವಹಿಸದೇ 
ಸ್ಥಗಿತಗೊಂಡಿದ್ದು. ದಿನಾ೦ಕ:31.03.1999 ರ ಅಂತ್ಯಕ್ಕೆ ಸಂಘವು ರೂ.1.379-50 ಗಳ ನಿವ್ವಳ ನಷ್ಟವನ್ನು ಹೊಂದಿದ್ದು, 1992- 
93 ಮತ್ತು 1998-99ನೇ ಸಾಲಿನ ಆಡಿಟ್‌ ವರದಿಗಳು ಲಭ್ಯವಿದ್ದರೂ ಸದರಿ ವರದಿಗಳಲ್ಲಿ ಆಡಳಿತ ಮಂಡಳಿ ಸದಸ್ಯರ 
ವಿವರಗಳು ಲಭ್ಯವಿಲ್ಲವೆಂದು ಇದರಿಂದ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ 
ಉಪಯೋಗವಿಲ್ಲದಿರುವುದರಿಂದ ಈ ಸಂಘವನ್ನು ಸಮಾಪನೆಗೊಳಿಸುವಂತೆ ಸಹಕಾರ ಸಂಘಗಳ ಉಪನಿಬಂಧಕರು, 
ದಾವಣಗೆರೆ ಜಿಲ್ಲೆ, ಇವರು ಉಲ್ಲೇಖ (1ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. ಉಲ್ಲೇಖ (2)ರ ಈ ಕಛೇರಿಯ ಕಾರಣ 
ಕೇಳುವ ನೋಟೀಸುಗಳಿಗೆ ಉಲ್ಲೇಖ(3)ರ ಪತ್ರದಲ್ಲಿ ದಾವಣಗೆರೆ ಜಿಲ್ಲೆಯ ಉಪನಿಬಂಧಕರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ ಇವರಿಗೆ ಈ ಕಛೇರಿಯ ಕಾರಣ ಕೇಳಿ ನೋಟೀಸನ್ನು ಜಾರಿಗೊಳಿಸಿ, 
ಸ್ವೀಕೃತಿಯನ್ನು ಸಲ್ಲಿಸಲು ತಿಳಿಸಲಾಗಿ, ಸದರಿ ಸಹಾಯಕ ನಿಬಂಧಕರು, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೪೯ 


ನಿರ್ದೇಶಕರು, ಹರಪನಹಳ್ಳಿ ಇವರ ಕಛೇರಿಯಲ್ಲಿ ಲಭ್ಯವಿರುವ ಲೆಕ್ಕಪರಿಶೋಧನಾ ವರದಿಯನ್ನು ಪರಿಶೀಲಿಸಿ ಸಂಘದ ಆಡಳಿತ 
ಮಂಡಳಿ ಸದಸ್ಯರ ಹೆಸರು ಮತ್ತು ವಿಳಾಸ ಲಭ್ಯವಿರುವುದಿಲ್ಲವೆಂದು ತಿಳಿಸಿ, ಜಾರಿಗಾರರ ವರದಿ ಮತ್ತು ಮಹಜರ್‌ ಇವುಗಳನ್ನು 
ನೋಟೀಸುಗಳೊಂದಿಗೆ ಹಿಂದಿರುಗಿಸಿರುವುದಾಗಿ ದಾವಣಗೆರೆ ಜಿಲ್ಲೆಯ ಉಪನಿಬಂಧಕರು ಈ ಕಛೇರಿಗೆ ಹಿಂದಿರುಗಿಸಿರುತ್ತಾರೆ. 
ಮೇಲಿನ ಕಾರಣಗಳಿಂದ ಹಾಗೂ ಉಪನಿಬಂಧಕರ ವರದಿಯ ಮೇರೆಗೆ ಸದರಿ ಸಂಘವನ್ನು ಮುಂದುವರೆಸಿಕೊಂಡು 
ಹೋಗುವುದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಪರಿಗಣಿಸಿ ಮೇಲ್ಕಂಡ ಸಂಘಕ್ಕೆ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸಿ, ಕಲಂ 73 ರನ್ವಯ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಸೂಕ್ತವೆಂದು ಭಾವಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲ೦ 72 ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಎ೦ಂಡಬ್ಲ್ಯೂ/69/ 
ಸಿಎಲ್‌ಎಂ/2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಸಿ.ಎಸ್‌. ವೀರೇಶ್‌, 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು ಹರಪನಹಳ್ಳಿ ತಾಲ್ಲೂಕು 
ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ. ಹರಪನಹಳ್ಳಿ, ಈ ಸಂಘವನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಹರಪನಹಳ್ಳಿ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿರುತ್ತೇನೆ. 
ನೇಮಕಗೊಂಡ ಸಮಾಪನಾಧಿಕಾರಿಯು ಕೂಡಲೇ ಸಂಘದ ಪ್ರಭಾರವನ್ನು ವಹಿಸಿಕೊಂಡು, ಸಂಘದ ಆಸ್ತಿ- 
ಜವಾಬ್ದಾರಿಗಳನ್ನು ನಿಯಮಾನುಸಾರ ವಿಲೆಗೊಳಿಸಿ, ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ 90 (ತೊಂಭತ್ತು) ದಿನಗಳೊಳಗಾಗಿ 
ಪ್ರಸ್ತಾವೆ ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ಈ ದಿನ ದಿನಾಂಕ: 14.08.2008 ರಂದು ಕಛೇರಿ ಮೊಹರು ಹಾಗೂ ಹಸ್ತಾಕ್ಷರದೊಂದಿಗೆ 
ಹೊರಡಿಸಲಾಗಿದೆ. 
ಪಿ.ಆರ್‌. 988 ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು - 560 018 
ಕ್ರ.ಸಂ.ಜೆಆರ್‌ಬಿ:ಸಮಾಪನೆ:87:2007-08, ದಿನಾಂಕ: 14ನೇ ಆಗಸ್ಟ್‌ 2008 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ವೆಂಕಟೇಶ್ವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಶೇಷಾದ್ರಿಪುರಂ, 
ಬೆಂಗಳೂರು ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ರವರ ಪತ್ರ 
ಸಂ:ಡಿಆರ್‌ಬಿ-1/ಸಮಾಪನೆ/43/07-08, ದಿನಾ೦ಕ: 13.11.2007. 

2. ಈ ಕಛೇರಿಯ ಸಮಸಂಖ್ಯೆಯ ಪತ್ರದ ದಿನಾಂಕ:23.0108 ರಂದು ಸಹಕಾರ ಸಂಘಗಳ 
ಉಪನಿಬ೦ಧಕರು-1, ಬೆಂಗಳೂರು ನಗರ ಜಿಲ್ಲೆ, ಇವರಿಗೆ ಹೆಚ್ಚುವರಿ ಮಾಹಿತಿ ಕೋರಿರುವ 
ಪತ್ರ. 

3. ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ರವರ ಪತ್ರ 
ಸಂ:ಡಿಆರ್‌ಬಿ-1/ಸಮಾಪನೆ/43/07-08, ದಿನಾ೦ಕ: 20.03.08. 

4. ಈ ಕಛೇರಿಯ ಕಾರಣ ಕೇಳುವ ನೋಟೀಸಿನ ಸಮಸಂಖ್ಯೆಯ ಪತ್ರದ ದಿನಾಂಕ: 23.06.08. 

5. ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ರವರ ಪತ್ರ ಸಂ: 
ಡಿಆರ್‌ಬಿ-1/ಸಮಾಪನೆ/43 17-08, ದಿನಾ೦ಕ: 28.07.08. 





ಪ್ರಸ್ತಾವನೆ: 

ಶ್ರೀ ವೆಂಕಟೇಶ್ವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಶೇಷಾದ್ರಿಪುರಂ, ಬೆಂಗಳೂರು ಈ ಸಹಕಾರ ಸಂಘವನ್ನು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 2ನೇ ವಲಯ, ಬೆಂಗಳೂರು ಇವರ ಕಛೇರಿಯಲ್ಲಿ ಸಂಖ್ಯೆ: ಎಆರ್‌ಬಿ-2/ 
ಆರ್‌ಇಜಿಎನ್‌/ವಿಹೆಚ್‌ಬಿಸಿಎಸ್‌/1860/1970-71 ದಿನಾ೦ಕ:06.04.1971 ರಲ್ಲಿ ನೋಂದಣಿಯಾಗಿರುತ್ತದೆ. 2005-06ನೇ ಸಾಲಿನ 
ಸಹಕಾರ ಸಂಘಗಳ ಪಟ್ಟಿಯಲ್ಲಿ ಸದರಿ ಸಂಘವು ಸ್ಥಗಿತವಾಗಿರುವ ಬಗ್ಗೆ ನಮೂದಾಗಿದ್ದು, ನಂ.8, 2ನೇ ಮಹಡಿ, ನಾಗಪ್ಪ ರಸ್ತೆ 
ಶೇಷಾದ್ರಿಪುರಂ, ಬೆಂಗಳೂರು-20 ಈ ವಿಳಾಸಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-1, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, 1ನೇ ವಲಯ, ಬೆಂಗಳೂರು, ಇವರು ಭೇಟಿ ನೀಡಿದಾಗ ಅದು ಖಾಲಿ ನಿವೇಶನವಾಗಿದ್ದು, ಬಹಳ 
ಹಳೆಯದಾದ ಒಂದು ಷೆಡ್‌ ಮಾತ್ರ ಇರುತ್ತದೆಂದು ಅಕ್ಕ-ಪಕ್ಕದಲ್ಲಿ ವಾಸಿಸುತ್ತಿರುವ ನಿವಾಸಿಗಳನ್ನು ವಿಚಾರಿಸಲಾಗಿ, ಸದರಿ 


೧೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 


ಸಂಘವು ಬಹಳ ವರ್ಷಗಳಿಂದ ಮುಚ್ಚಿರುವುದಾಗಿ ತಿಳಿಸಿರುತ್ತಾರೆಂದು ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆ೦ಗಳೂರು 
ನಗರ ಜಿಲ್ಲೆ ಇವರು ಉಲ್ಲೇಖ (1) ರಲ್ಲಿ ವರದಿಯನ್ನು ನೀಡಿರುತ್ತಾರೆ. 

ಈ ಕಛೇರಿಯ ಉಲ್ಲೇಖ(2) ರ ಪತ್ರದಲ್ಲಿ ಉಪನಿಬಂಧಕರಿಗೆ ಹೆಚ್ಚುವರಿ ಮಾಹಿತಿ ಕೋರಲಾಗಿ ಸದರಿ ಮೇಲ್ಕಂಡ 
ವಿಳಾಸವು ಮಾದರಿ ಉಪನಿಯಮ ತಿದ್ದುಪಡಿ ವಿಳಾಸವಾಗಿದ್ದು, ಸಂಘದ ನೋಂದಣಿ ವಿಳಾಸವನ್ನು ಉಲ್ಲೇಖ (3) ರ 
ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಈ ಕಛೇರಿಯಿಂದ ಉಲ್ಲೇಖ (4) ರ ಪತ್ರದಲ್ಲಿ ಕಾರಣ ಕೇಳುವ ನೋಟೀಸನ್ನು ಜಾರಿಗೊಳಿಸಿ ಸ್ವೀಕೃತಿಯನ್ನು 
ಕಳುಹಿಸುವಂತೆ ಸಹಕಾರ ಸಂಘಗಳ ಉಪನಿಬಂ೦ಧಕರು-1, ಬೆಂಗಳೂರು ನಗರ ಜಿಲ್ಲೆ ಇವರನ್ನು ಕೋರಲಾಗಿದೆ. ಸದರಿ 
ಉಪನಿಬಂಧಕರು ಉಲ್ಲೇಖ(5) ರ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು 
ಇವರ ಕಛೇರಿಯ ಜಾರಿಗಾರರಿಗೆ ಸದರಿ ಕಾರಣ ಕೇಳಿ ನೋಟೀಸನ್ನು ಜಾರಿಗೊಳಿಸಲು ವಹಿಸಿದ್ದು, ಸದರಿ ಜಾರಿಗಾರರು 
ಸಂಘವು ಹಿಂದೆ ನೊಂದಣಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ, ಸಂಘವು 
ಕಾರ್ಯನಿರ್ವಹಿಸುತ್ತಿದ್ದ ಕಛೇರಿ ಸ್ಥಳವನ್ನು ಕೆಡವಿಹಾಕಿದ್ದು, ಖಾಲಿ ಜಾಗ ಮಾಡಿ ಈ ಸ್ಥಳಕ್ಕೆ ದಪ್ಪವಾದ ಕಬ್ಬಿಣದ ಭೀಮ್‌ಗಳನ್ನು 
ನೆಟ್ಟು ತಂತಿ-ಬೇಲಿ ಹಾಕಿಸಿರುವುದಾಗಿ ಈ ಜಾಗದ ಸುತ್ತಮುತ್ತಲಿನ ನಿವಾಸಿಗಳನ್ನು ಸಂಘದ ಅಸ್ಥಿತ್ವದ ಬಗ್ಗೆ ಹಾಗೂ ಆಡಳಿತ 
ಮಂಡಳಿಯ ನಿರ್ದೇಶಕರ ವಿಳಾಸದ ಬಗ್ಗೆ ವಿಚಾರಿಸಲಾಗಿ ಯಾವುದೇ ಸುಳಿವು ಹಾಗೂ ಕುರುಹು ಸಹಾ 
ಲಭ್ಯವಾಗಿರುವುದಿಲ್ಲವೆಂದು ಈ ಕಾರಣದಿಂದ ಕರ್ನಾಟಕ ಸಹಕಾರ ಸಂಘಗಳ ನಿಯಮ 32 (3)(ಡಿ)ರ ಪ್ರಕಾರ ಸಂಘವು 
ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಕಟ್ಟಡದ ಜಾಗದಲ್ಲಿ ಖಾಲಿ ಇರುವ ಜಾಗಕ್ಕೆ ತಂತಿಬೇಲಿ ಹಾಕಿರುವ ಕಬ್ಬಿಣದ ಭೀಮ್‌ ಮೇಲೆ 
ಕಾರಣ ಕೇಳುವ ನೋಟೀಸನ್ನು ಅಂಟಿಸಿ ಮಹಜರ್‌ ಮಾಡಿ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಈ ಬಗ್ಗೆ ಮಹಜರ್‌ ಮಾಡಿದ ಪ್ರತಿ ಮತ್ತು ತಂತಿಬೇಲಿ ಹಾಕಿರುವ ಕಬ್ಬಿಣದ ಭೀಮ್‌ ಮೇಲೆ ಕಾರಣ ಕೇಳುವ 
ನೋಟೀಸನ್ನು ಅಂಟಿಸಿರುವ ಫೋಟೋ ಕಾಪಿಯ ಪ್ರತಿಯನ್ನು ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ 
ಇವರ ವರದಿಯ ಮೇರೆಗೆ, ಸದರಿ ಸಂಘವು ಅಸ್ಥಿತ್ವದಲ್ಲಿಲ್ಲವೆಂದು ತಿಳಿಸಿರುವುದರಿಂದ ಹಾಗೂ ಸಂಘದ ಸದಸ್ಯರಿಗೆ ಯಾವುದೇ 
ಪ್ರಯೋಜನವಿಲ್ಲದಿರುವುದರಿಂದ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ 
ಸಮಾಪನೆಗೊಳಿಸಿ ಕಲಂ 73 ರನ್ವಯ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ಭಾವಿಸಿ ಈ 
ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 





ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಎ೦ಡಬ್ರ್ಯೂ/69/ 
ಸಿಎಲ್‌ಎಂ/2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಸಿ.ಎಸ್‌. ವೀರೇಶ್‌, 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು, ಆದ ನಾನು ಶ್ರೀ ವೆಂಕಟೇಶ್ವರ ಗೃಹ 
ನಿರ್ಮಾಣ ಸಹಕಾರ ಸಂಘ ನಿ, ಶೇಷಾದ್ರಿಪುರಂ, ಬೆಂಗಳೂರು, ಈ ಸಂಘವನ್ನು ಸಮಾಪನೆಗೊಳಿಸಿ, ಶ್ರೀ ಹೆಚ್‌.ಎಂ. 
ಅಪಾಜೀಗೌಡ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಕಾರ ಸಂಘಗಳ ಉಪನಿಬಂಧಕರು-1 ರವರ ಕಛೇರಿ, ಬೆಂಗಳೂರು ನಗರ 
ಜಿಲ್ಲೆ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿರುತ್ತೇನೆ. 

ನೇಮಕಗೊಂಡ ಸಮಾಪನಾಧಿಕಾರಿಯು ಕೂಡಲೇ ಸಂಘದ ಪ್ರಭಾರವನ್ನು ವಹಿಸಿಕೊಂಡು, ಸಂಘದ ಆಸ್ತಿ- 
ಜವಾಬ್ದಾರಿಗಳನ್ನು ನಿಯಮಾನುಸಾರ ವಿಲೆಗೊಳಿಸಿ, ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ 90 (ತೊಂಭತ್ತು) ದಿನಗಳೂಳಗಾಗಿ 
ಪ್ರಸ್ತಾವೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ: 14.08.2008 ರಂದು ಕಛೇರಿ ಮೊಹರು ಹಾಗೂ ಸ್ವಹಸ್ತಾಕ್ಷರದೊಂದಿಗೆ 
ಹೊರಡಿಸಲಾಗಿದೆ. 
ಪಿ.ಆರ್‌. 989 ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು. 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 122/2007-08, ದಿನಾಂಕ: 27ನೇ ಜೂನ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೊಣ್ಣೇನಹಳ್ಳಿ ಗ್ರಾಮದ ಸರ್ವೆ ನಂ 
: 136ರಲ್ಲಿ 0-17 ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ : ಆರ್‌ಡಿ 292 ಎಲ್‌ಜಿಬಿ 2008, ದಿನಾ೦ಕ:29.5.2008. 
2. ತಹಸೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ [ಎನ್‌.ಎ.] ಸಿಆರ್‌ 103/2007-08, 
ದಿನಾಂಕ:22.6.2007. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೫೧ 





ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೊಣ್ಣೇನಹಳ್ಳಿ ಗ್ರಾಮದ ಸರ್ವೆ ನಂ : 136ರಲ್ಲಿ 
0-17 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2]ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಸೊಣ್ಣೇನಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಶೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಸೊಣ್ಣೇನಹಳ್ಳಿ ಗ್ರಾಮದ ಸರ್ವೆ ನಂ: 136ರಲ್ಲಿನ 0-17 ಗುಂಟೆ ಜಮೀನನ್ನು ಸೊಣ್ಣೇನಹಳ್ಳಿ ಗ್ರಾಮಸ್ಥರ "ಸಾರ್ವಜನಿಕ 
ಸ್ಥಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ ರಡಿ ಕಾಯ್ದಿರಿಸುವ. ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1ರ ಆದೇಶದಲ್ಲಿ ಮೇಲ್ಕಂಡ ಸೊಣ್ಣೇನಹಳ್ಳಿ ಗ್ರಾಮದ 
ಸರ್ವೆ ನಂ : 136ರಲ್ಲಿನ 0 17 ಗುಂಟೆ "ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ. ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಹಾವ್‌ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಸೊಣ್ಣೇನಹಳ್ಳಿ ಗ್ರಾಮದ ಸರ್ವೆ ನಂ : 136ರಲ್ಲಿನ 0-17 ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4]ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ / 
ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ pd ತಕ್ಕದ್ದು. 
3. ಗಾಮ ಪಂಚಾಯಿತಿಯವರು ಸದರಿ ಜಮೀನಿನಲ್ಲಿ ಯಾವುದೇ "ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ 
ತಹಶೀಲ್ದಾರ್‌ರವರಿ೦ದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ 
ರದ್ದುಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ಪಿ.ಆರ್‌. 990 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 
ಸಂಖ್ಯೆ: ಯುಬಿಸಿ-3/54/ಸಮಾಪನೆ/2008-09, ದಿನಾಂಕ: 20ನೇ ಆಗಸ್ಟ್‌ 2008 
ವಿಷಯ: ಧಾರವಾಡ ಇಂಡಸ್ಟ್ರಿಯಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ., ಹುಬ್ಬಳ್ಳಿ ಇದರ ಸಮಾಪನಾ 
ಆದೇಶವನ್ನು ರದ್ದುಪಡಿಸಿ ಪತ್ತಿನ ಸಹಕಾರ ಸಂಘವಾಗಿ ಪರಿವರ್ತಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಆದೇಶ ಸಂಖ್ಯೆ: ಯುಬಿಸಿ/ಆರ್‌ ಬಿ ಐ/49/92-93 ದಿ: 30.08.1994. 
2. ಸಹಕಾರ ಸಂಘಗಳ ಉಪ ನಿಬಂಧಕರು, ಧಾರವಾಡ ಜಿಲ್ಲೆ ಇವರ ಪತ್ರ ಸಂಖ್ಯೆ:ಡಿಐಜಡ್‌/ 
ಆರ್‌ ಎಸ್‌ ಆರ್‌/ಸಿಆರ್‌/08-09, ದಿನಾ೦ಕ: 5.5.2008. 
3. ದಿ: 11.6.2008 ರಂದು ಈ ಕಛೇರಿಯಲ್ಲಿ ನಡೆದ ಸಮಾಪನಾಧಿಕಾರಿಗಳ ಸಭೆಯ ನಿರ್ಣಯ 
4. ಬ್ಯಾಂಕಿನ ಸಮಾಪನಾಧಿಕಾರಿಗಳ ಪತ್ರ ದಿ: 5.7.2008. 
5. ಸಹಕಾರ ಸಂಘಗಳ ಉಪ ನಿಬಂಧಕರು, ಧಾರವಾಡ ಜಿಲ್ಲೆ ಇವರ ಪತ್ರ ಸಂಖ್ಯೆ:ಡಿಆರ್‌ಜಡ್‌/ 
ಡಿ/ಆರ್‌ ಎಸ್‌ ಆರ್‌/08-09 ದಿ: 16.08.2008. 
ಧಾರವಾಡ ಇಂಡಸ್ಟ್ರಿಯಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ಹುಬ್ಬಳ್ಳಿ ಇದನ್ನು ಶಕ್ತ ಬ್ಯಾಂಕಾಗಿ ಪರಿಗಣಿಸಲು 
ನಿಗದಿಪಡಿಸಿರುವ ಗುರಿಯನ್ನು ತಲುಪದೆ ಇರುವುದರಿಂದ ಭಾರತೀಯ ರಿಸರ್ವ್‌ ಬ್ಯಾಂಕಿನ ಒಪ್ಪಿಗೆಯೊಂದಿಗೆ ಉಲ್ಲೇಖ (1) ರ 
ಈ ಕಛೇರಿಯ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. 


1 (ELL ಶೀ 


೧೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 





ಸಹಕಾರ ಸಂಘಗಳ ಉಪ ನಿಬಂಧಕರು, ಧಾರವಾಡ ಜಿಲ್ಲೆ ಇವರು ಉಲ್ಲೇಖ (2) ರ ಪತ್ರದಲ್ಲಿ ಬ್ಯಾಂಕಿನ 
ಸಮಾಪನಾ ಆದೇಶವನ್ನು ರದ್ದುಪಡಿಸಿ ಸಹಕಾರ ಸಂಘವನ್ನಾಗಿ ಪರಿವರ್ತಿಸುವಂತೆ ಕೋರಿದ್ದಾರೆ. ದಿ: 10.03.2008 ರಂದು 
ನಡೆದ ಬ್ಯಾಂಕಿನ ಸರ್ವ ಸದಸ್ಯರ ಸಭೆಯಲ್ಲಿ ಸಮಾಪನಾ ಆದೇಶ ರದ್ದುಪಡಿಸಿ, ಪತ್ತಿನ ಸಹಕಾರ ಸ೦ಘವಾಗಿ ಪರಿವರ್ತಿಸಲು 
ಆದೇಶ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೋರಲು ತೀರ್ಮಾನಿಸಿದ್ದಾರೆ. ಬ್ಯಾಂಕು ಸ್ವಂತ ಕಟ್ಟಡ ಹೊಂದಿದ್ದು, 
ರೂ.1.36 ಲಕ್ಷಗಳ ಠೇವಣಿಯನ್ನು ಮಾತ್ರ ಪಾವತಿಸಲು ಬಾಕಿ ಇದ್ದು, ಅದನ್ನು ಠೇವಣಿದಾರರಿಗೆ ಕೂಡಲೇ 
ಪಾವತಿಸಲಾಗುವುದೆಂದು ಸಮಾಪನಾಧಿಕಾರಿಗಳು ತಿಳಿಸಿದ್ದು ಈ ಸಂಸ್ಥೆಯನ್ನು ಪತ್ತಿನ ಸಹಕಾರ ಸಂಘವಾಗಿ ಪರಿವರ್ತಿಸಿದಲ್ಲಿ, 
ಸಶಕ್ತ ಸಂಘವಾಗಿ ಮುಂದುವರೆಯುವ ಸಾಧ್ಯತೆ ಇರುವುದಾಗಿ ಸಹಕಾರ ಸಂಘಗಳ ಉಪ ನಿಬಂಧಕರು ತಿಳಿಸಿದ್ದಾರೆ. 
ದಿ: 11.6.2008 ರಂದು ಈ ಕಛೇರಿಯಲ್ಲಿ ನಡೆದ ಸಮಾಪನೆಯಲ್ಲಿರುವ ಪಟ್ಟಣ ಸಹಕಾರ ಬ್ಯಾಂಕುಗಳ ಸಭೆಯಲ್ಲಿ 
ಭಾರತೀಯ ರಿಸರ್ವ್‌ ಬ್ಯಾಂಕಿನ ಉಪ ಪ್ರಧಾನ ವ್ಯವಸ್ಥಾಪಕರು ಈ ಬ್ಯಾಂಕನ್ನು ಪತ್ತಿನ ಸಹಕಾರ ಸಂಘವನ್ನಾಗಿ 
ಪರಿವರ್ತಿಸಬೇಕಾದಲ್ಲಿ ಡೆಪೋಸಿಟ್‌ ಇನ್ನೂರೆನ್ಸ್‌ ಮತ್ತು ಕ್ರೆಡಿಟ್‌ ಗ್ಯಾರಂಟಿ ಕಾರ್ಪೊರೇಷನ್‌ನಿಂದ ಪಡೆದಿರುವ ಠೇವಣಿ 
ಮೊತ್ತವನ್ನು ಹಿಂತಿರುಗಿಸುವಂತೆ ತಿಳಿಸಿದ್ದು ಸಮಾಪನಾಧಿಕಾರಿಯವರು ಡಿ.ಐ.ಸಿಜಿ.ಸಿ.. ಯಿಂದ ಪಡೆದಿರುವ ಮೊತ್ತ 
ರೂ.9.15,792-00 ಗಳನ್ನು ಡಿ.ಡಿ. ಸಂಖ್ಯೆ: 250696 ದಿ: 5.7.2008ರ ಮುಖಾಂತರ ಹಿ೦ತಿರುಗಿಸಿದ್ದಾರೆ. 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಉಪ ನಿಬ೦ಧಕರು, ಧಾರವಾಡ ಜಿಲ್ಲೆ ಇವರ ಶಿಫಾರಸ್ಸನ್ನು 
ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(3) ರಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ 
ರಾಜ್ಯ, ಬೆಂಗಳೂರು ಇವರಿಗೆ ದತ್ತವಾದ ಅಧಿಕಾರದಂತೆ ಧಾರವಾಡ ಇಂಡಸ್ಟ್ರಿಯಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ., ಹುಬ್ಬಳ್ಳಿ 
ಇದರ ಉಲ್ಲೇಖ (1) ರಲ್ಲಿ ಹೊರಡಿಸಲಾಗಿದ್ದ ಸಮಾಪನಾ ಆದೇಶವನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು 
ರದ್ದುಪಡಿಸಲಾಗಿದೆ. 
ಷರತ್ತು: 
1) ಸದಸ್ಯೇತರರ ಠೇವಣಿ ಇದ್ದಲ್ಲಿ ಸದರಿ ಠೇವಣಿಯನ್ನು ಹಿಂತಿರುಗಿಸತಕ್ಕದ್ದು. ಇಲ್ಲವೇ ಎಲ್ಲಾ ಸದಸ್ಯೇತರ 
ಠೇವಣಿದಾರರನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಳತಕ್ಕದ್ದು. 
ಬ್ಯಾಂಕಿನ ಸಮಾಪನಾಧಿಕಾರಿಗಳು ಹಿಂದಿನ ಆಡಳಿತ ಮಂಡಳಿಗೆ ಕೋರಂ ಆಗುವಷ್ಟು (ಸಮಾಪನಾ ಪೂರ್ವದಲ್ಲಿದ್ದ 
ಆಡಳಿತ ಮಂಡಳಿಯ ಸದಸ್ಯರ ಸಂಖ್ಯೆಯ ಶೇ.50ಕ್ಕಿಂತ ಒಂದು ಸಂಖ್ಯೆ ಹೆಚ್ಚಿನ) ಸದಸ್ಯರಿದ್ದಲ್ಲಿ ಬ್ಯಾಂಕಿನ ಪ್ರಭಾರವನ್ನು 
ಕೂಡಲೇ ವಹಿಸಿಕೊಡಲು ಆದೇಶಿಸಿದೆ. ಒ೦ದು ವೇಳೆ ಅದು ಸಾಧ್ಯವಿಲ್ಲದಿದ್ದ ಪಕ್ಷದಲ್ಲಿ ಒಂದು ತಿಂಗಳೊಳಗಾಗಿ ಹೊಸದಾಗಿ 
ಚುನಾವಣೆಯನ್ನು ನಡೆಸಿ ನೂತನ ಆಡಳಿತಮಂಡಳಿಗೆ ಬ್ಯಾಂಕಿನ ಪ್ರಭಾರವನ್ನು ವಹಿಸಿಕೊಡಲು ಸೂಚಿಸಿದೆ. ಅಲ್ಲಿಯವರೆಗೆ 
ಬ್ಯಾಂಕಿನ ಉಸ್ತುವಾರಿಯನ್ನು ಈಗಿನ ಸಮಾಪನಾಧಿಕಾರಿಯಾದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ಲೇವಾದೇವಿ) 
ಹುಬ್ಬಳ್ಳಿ ಇವರು ವಹಿಸಿಕೊಳ್ಳತಕ್ಕದ್ದು ಹಾಗೂ ಇವರು ಯಾವುದೇ ರೀತಿಯ ನಿರ್ಣಯ ಕೈಗೊಳ್ಳತಕ್ಕದ್ದಲ್ಲ ಅಲ್ಲದೆ ಇವರು 
ನ್ಯಾಯಾಲಯಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೊರತುಪಡಿಸಿ ಯಾವುದೇ ವ್ಯವಹಾರಗಳನ್ನು ನಡೆಸತಕ್ಕದ್ದಲ್ಲ. 
ಪ್ರಭಾರ ವಹಿಸಿಕೊಂಡ ಆಡಳಿತ ಮಂಡಳಿಯು 45 ದಿನದೊಳಗಾಗಿ ಸರ್ವ ಸದಸ್ಯರ ಸಭೆಯನ್ನು ಕರೆದು ಪತ್ತಿನ 
ಸಹಕಾರ ಸಂಘವಾಗಿ ಪರಿವರ್ತಿಸಿ ಕಾರ್ಯನಿರ್ವಹಿಸಲು ಸಮಗ್ರ ಉಪ ನಿಯಮಗಳನ್ನು ರೂಪಿಸಿ ತಿದ್ದುಪಡಿ ಮಾಡಿ 
ಇಲಾಖಾ ಅನುಮೋದನೆ ಪಡೆಯಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ ಈ ಆದೇಶವು ತನ್ನಿಂದ 
ತಾನೇ ರದ್ದಾಗುತ್ತದೆ. 
ಈ ಆದೇಶವನ್ನು ನನ್ನ ಸ್ಟಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿ: 20.08.2008 ರಂದು ಹೊರಡಿಸಿದೆ. 
ಪಿ.ಆರ್‌. 1007 ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ಬೆ೦ಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು 
ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/257/ಡಿಟಿಸಿಆರ್‌/2004-05, ದಿನಾಂಕ: 9ನೇ ಸೆಪ್ಟೆಂಬರ್‌ 2008 
ಉಪಸ್ಥಿತರು ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೫೩ 





ಫಿರ್ಯಾದುದಾರರು: ಆರೋಪಿಗಳು: 

ಪೊಲೀಸ್‌ ಉಪ ನಿರೀಕ್ಷಕರು, 1 ಜನಾರ್ಧನ, (32 ವ), ಬಿನ್‌: ವಟ್ಟು ಗೌಡ, 

ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, ವಾಸ: ಮಡಪಾಡಿ, ತೆಂಕ ಎಡಪದವು ಗ್ರಾಮ, ಮಂಗಳೂರು. 
ಕುಲಶೇಖರ ಕೈಕಂಬ, ಮಂಗಳೂರು. 2. ಮೋಹನ (23 ವ), ಬಿನ್‌: ಮುಂಡಪ್ಪ ಶೆಟ್ಟಿ, 


ವಾಸ: ಪಾಲೆಮಾರ್‌, ಕೋಣಾಜೆ ಗ್ರಾಮ, ಮಂಗಳೂರು. 
3. ರಾಜೇಶ್‌ (25 ವ). ಬಿನ್‌: ವಾಸುದೇವ ದೇವಾಡಿಗ, 
ವಾಸ: ಕಾವೂರು ಮುಲ್ಲಕಾಡು ಭಜನಾ ಮಂದಿರ ಬಳಿ, 
ಮಂಗಳೂರು. 
ವಾಹನ ಮಾಲೀಕರು: 
1 ಶ್ರೀ ಕೆ. ಮುರಳೀಧರ್‌ ಬಿನ್‌: ಕೃಷ್ಣ ಮೂರ್ತಿ, 
ನಂ.1238, 25ನೇ ಮುಖ್ಯರಸ್ತೆ, 9ನೇ ಬ್ಲಾಕ್‌, ಜಯನಗರ, 
ಬೆಂಗಳೂರು-69. (ಮಾರುತಿ-800 ಕಾರಿನ ಮಾಲೀಕರು) 
2. ಶ್ರೀ ಮೋಹನ್‌ ದಾಸ್‌ ಶೆಟ್ಟಿ ಬಿನ್‌: ದಿ. ಮುಂಡಪ್ಪ ಶೆಟ್ಟ, 
ಪಾಲೆಮಾರು ಹೌಸ್‌, ಕೋಣಾಜೆ ಅಂಚೆ, ಮಂಗಳೂರು, 
(ಮೋಟಾರು ಸೈಕಲ್‌ನ ಮಾಲೀಕರು) 
ಪ್ರಕರಣದ ಮುಖ್ಯಾಂಶಗಳು: 
ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, ಕುಲಶೇಖರ ಕೈಕಂಬ, ಮಂಗಳೂರು 
ಠಾಣೆ ಇವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ತಮ್ಮ ಸಿಬ್ಬಂದಿಯವರೊಂದಿಗೆ ಮತ್ತು ರೌಡಿ ನಿಗ್ರಹದಳದ 
ಸಿಬ್ಬಂದಿಯವರನ್ನು ಕೂಡಿಕೊಂಡು ದಿ:11.1.05 ರಂದು ಮಂಗಳೂರು ನಗರದ ಮರೋಳಿ ಗ್ರಾಮದ ಪ್ರೇಮ ನಗರ ಎಂಬಲ್ಲಿ 
ರತ್ನಾಕರ ದೇವಾಡಿಗ ಎಂಬವರ ಬಾಬ್ದು ಮನೆಗೆ ದಾಳಿ ನಡೆಸಿದಾಗ ಮನೆಯ ಒಳಗಿನ ಕೋಣೆಯಲ್ಲಿ ಮೂವರು ಯುವಕರು 
ಸೇರಿಕೊಂಡು ಉಪಯೋಗಿಸಲಾದ ಖಾಲಿ ಶರಾಬು ತೊಟ್ಟೆಗಳಿಗೆ ನಕಲಿ ಶರಾಬನ್ನು ತುಂಬಿಸಿಕೊಂಡು ಪಂಚಿಂಗ್‌ ಮೆಶಿನ್‌ 
ಮೂಲಕ ಸೀಲ್‌ ಮಾಡಿ ಅಕ್ರಮವಾಗಿ ನಕಲಿ ತೊಟ್ಟೆ ಸಾರಾಯಿಯನ್ನು ತಯಾರಿಸುತ್ತಿರುವುದು ಕಂಡು ಬಂತು. ಸದ 
ಮೂವರು ಯುವಕರಲ್ಲಿ ಹೆಸರು ಮತ್ತು ವಿಳಾಸವನ್ನು ವಿಚಾರಿಸಿದಾಗ ಜನಾರ್ಧನ, (32 ವ), ಬಿನ್‌: ವಟ್ಟು ಗೌಡ, ವಾ 
ಮಡಪಾಡಿ, ತೆಂಕ ಎಡಪದವು ಗ್ರಾಮ, ಮಂಗಳೂರು ಮತ್ತು ಮೋಹನ (23 ವ), ಬಿನ್‌: ಮುಂಡಪ್ಪ ಶೆಟ್ಟಿ ವಾ 
ಪಾಲೆಮಾರ್‌ ಕೋಣಾಜೆ ಗ್ರಾಮ, ಮಂಗಳೂರು ಹಾಗೂ ರಾಜೇಶ್‌ (25 ವ), ಬಿನ್‌: ವಾಸುದೇವ ದೇವಾಡಿಗ, ವಾಸ: 
ಕಾವೂರು ಮುಲ್ಲಕಾಡು ಭಜನಾ ಮಂದಿರ ಬಳಿ, ಮಂಗಳೂರು ಎಂದು ತಿಳಿಸಿರುತ್ತಾರೆ. ಅವರು ಕಾಳಸಂತೆಯಲ್ಲಿ ಸಿರಿಟ್‌ನ್ನು 
ಖರೀದಿಸಿ ಅದನ್ನು ತಂದು ದಾಸ್ತಾನಿರಿಸಿ ಸಾರಾಯಿ ಅಂಗಡಿಗಳಿಂದ ಉಪಯೋಗಿಸಿದ ಸರಕಾರಿ ಖಾಲಿ ಸಾರಾಯಿ 
ಸ್ಯಾಚೆಟ್‌ಗಳನ್ನು ತಂದು ಸಿರಿಟ್‌ನಿಂದ ನಕಲಿ ಸಾರಾಯಿಯನ್ನು ತಯಾರಿಸಿ ತೊಟ್ಟೆಗಳಿಗೆ ತುಂಬಿಸಿ ಪಂಚಿಂಗ್‌ ಮೆಷಿನ್‌ನಿಂದ 
ಸೀಲ್‌ ಮಾಡಿ ಮಾರಾಟ ಮಾಡಿರುವುದಾಗಿ ಹಾಗೂ ಹೊರಗಡೆ ನಿಲ್ಲಿಸಿದ ಮಾರುತಿ ಕಾರು ಹಾಗೂ ಮೋಟಾರು ಸೈಕಲ್‌ನ್ನು 
ಅಕ್ರಮ ದಂಧೆಗೆ ಉಪಯೋಗಿಸಿರುವುದಾಗಿ ನುಡಿದಿರುತ್ತಾರೆ. ಸದರಿ ಕೋಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಈ 
ಕೆಳಕಂಡ ಸೊತ್ತುಗಳು ಕಂಡು ಬಂದಿರುತ್ತದೆ. 
1) ಸುಮಾರು 35 ಲೀಟರ್‌ ಗಾತ್ರದ ಬಿಳಿ ಬಣ್ಣದ ಖಾಲಿ ಪ್ಲಾಸ್ಟಿಕ್‌ ಕ್ಯಾನ್‌ಗಳು-2 
2) ಸುಮಾರು 35 ಲೀಟರ್‌ ಗಾತ್ರದ ಸ್ಪಿರಿಟ್‌ ತುಂಬಿರುವ 5 ಪ್ಲಾಸ್ಟಿಕ್‌ ಕ್ಯಾನುಗಳಲ್ಲಿ ಸುಮಾರು 175 ಲೀಟರ್‌ 
ಮದ್ಯಸಾರ. 
3) ಉಪಯೋಗಿಸಿದ ಸರಕಾರಿ ಖಾಲಿ ಶರಾಬು ತೊಟ್ಟಿಗಳು - 1 ಗೋಣಿ ಚೀಲದಲ್ಲಿ 
4) ನಕಲಿ ಸಾರಾಯಿ ತುಂಬಿರುವ ತಲಾ ಸುಮಾರು 100 ಎಂ.ಎಲ್‌. ನ 250 ಸಾರಾಯಿ ಸ್ಯಾಚೆಟ್‌ಗಳಲ್ಲಿ ಸುಮಾರು 
-— 25 ಲೀಟರ್‌ ನಕಲಿ ಸಾರಾಯಿ. 
5) ನೀಲಿ ಬಣ್ಣದ ಪ್ಲಾಸ್ಟಿಕ್‌ ಟ್ರೇಗಳು - 2 
6) ಪಂಚಿಂಗ್‌ ಮೆಶಿನ್‌ - 1 
ಮೇಲ್ಕಂಡ ಸೊತ್ತುಗಳ ಪೈಕಿ ಕ್ರಮ ಸಂಖ್ಯೆ:2 ರಲ್ಲಿರುವ ಮದ್ಯಸಾರದಿ೦ದ ಮಾದರಿಗಾಗಿ ಪ್ರತಿ ಕ್ಯಾನ್‌ನಿಂದ 750 
ಎಂ.ಎಲ್‌. ನ ಸಿರಿಟ್‌ನ್ನು ತೆಗೆದು ಬಾಟಲ್‌ಗಳಲ್ಲಿ ತುಂಬಿಸಿ ಮುಚ್ಚಳ ಭಾಗಕ್ಕೆ ಬಿಳಿ ಬಟ್ಟೆ ಕಟ್ಟಿ ಎಸ್‌.ಹೆಚ್‌.ಒ. ಅರಗು ಸೀಲ್‌ 
ಹಾಕಿ ಪಂಚರ ಸಹಿ ಇರುವ ಚೀಟಿಯನ್ನು ಅಂಟಿಸಿ, ಅವುಗಳಿಗೆ ಕ್ರಮವಾಗಿ ಎ.ಬಿ.ಸಿ.ಡಿ.ಇ ಎಂಬ ನಿಶಾನೆಯನ್ನು 


ಜ.೩೫ ೮ 


1 


೧೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 





ಕೊಡಲಾಯಿತು. ಅಂತೆಯೇ ಸ್ಪಿರಿಟ್‌ ತುಂಬಿದ ಕ್ಯಾನ್‌ಗಳ ಮುಚ್ಚಳ ಭಾಗಕ್ಕೆ ಬಿಳಿ ಬಟ್ಟೆ ಸುತ್ತಿ ಎಸ್‌.ಹೆಚ್‌.ಒ. ಅರಗು ಸೀಲ್‌ 
ಹಾಕಿ ಪಂಚರ ಸಹಿ ಹಾಗೂ ನಿಶಾನೆಯನ್ನು ಕೊಡಲಾಯಿತು. 

ಸದರಿ ಮನೆಯ ಎದುರಿನ ಅಂಗಳದಲ್ಲಿ ನಿಲ್ಲಿಸಿದ ಮಾರುತಿ ಕಾರನ್ನು ಅಜಮಾಯಿಸಿ ನೋಡಲಾಗಿ, ಇದರ 
ನೋಂದಣಿ ಸಂಖ್ಯೆ: ಕೆಎ-09-ಎಂ-3015 ಆಗಿದ್ದು, ಇದು ಬಿಳಿ ಬಣ್ಣದ ಮಾರುತಿ 800 ಕಾರು ಆಗಿರುತ್ತದೆ. ಸದರಿ ಕಾರಿನ 
ಹಿಂಬದಿಯ ಸೀಟಿನಲ್ಲಿ ತಲಾ ಸುಮಾರು 35 ಲೀಟರ್‌ ಸ್ಪಿರಿಟ್‌ ತುಂಬಿರುವ 2 ಬಿಳಿ ಬಣ್ಣದ ಪ್ಲಾಸ್ಟಿಕ್‌ ಕ್ಯಾನ್‌ಗಳಲ್ಲಿ ಸುಮಾರು 
70 ಲೀಟರ್‌ ಮದ್ಯಸಾರ ಇರುವುದು ಕಂಡು ಬಂತು. ಇದರ ಹತ್ತಿರದಲ್ಲಿಯೇ ಮೋಟಾರು ಸೈಕಲ್‌ ಇದರ ನೋಂದಣಿ ಸಂಖ್ಯೆ 
ಕೆಎ-19-ಇ-697 ಆಗಿದ್ದು, ಇದು ಬಜಾಜ್‌ ಕವಸಾಕಿ ಮೋಟಾರು ಸೈಕಲ್‌ ಆಗಿರುತ್ತದೆ. ಅಕ್ರಮವಾಗಿ ನಕಲಿ ಸಾರಾಯಿ 
ತೊಟ್ಟೆಯನ್ನು ತಯಾರಿಸಿ ತಕ್ಷೀರಿನಲ್ಲಿದ್ದ ಆರೋಪಿಗಳಾದ ಜನಾರ್ಧನ, ಮೋಹನ್‌, ರಾಜೇಶ್‌ ಇವರುಗಳು ಮೂಡಬಿದ್ರೆ 
ನಿವಾಸಿ ಸತೀಶ್‌ ಎಂಬುವರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿರುವುದಾಗಿ, ಸದರಿ ಸತೀಶ್‌ ಎಂಬಾತನು ಅವುಗಳನ್ನು ಸ್ವಲ್ಪ 
ಅಧಿಕ ಬೆಲೆಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ನಂತರ ಸದರಿ ಆರೋಪಿಗಳಲ್ಲಿ ಮತ್ತು ಸತೀಶ್‌ ಎಂಬುವರು 
ಯಾವುದೇ ಪರವಾನಿಗೆಯಿಲ್ಲದೆ ಅಕ್ರಮವಾಗಿ ಸಿರಿಟ್‌ನ್ನು ದಾಸ್ತಾನು ಹೊಂದಿ ನಕಲಿ ಸಾರಾಯಿ ಸ್ಯಾಚೆಟ್‌ಗಳನ್ನು ತಯಾರಿಸಿ 
ಮಾರಾಟ ಮಾಡಿರುವುದು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34 ರೀತ್ಯಾ ಶಿಕ್ಷಾರ್ಹ ಹಾಗೂ 
ಅಪರಾಧವಾಗಿರುವುದರಿಂದ ಸೊತ್ತುಗಳನ್ನು ಹಾಗೂ ವಾಹನಗಳನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು ಸ್ಥಳದಲ್ಲಿಯೇ 
ಮಹಜರನ್ನು ತಯಾರಿಸಿ ಮತ್ತು ಆರೋಪಿಗಳನ್ನು ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿ ಆರೋಪಿಗಳ ಎರುದ್ಧ ತಕ್ಷೀರು ಸಂಖ್ಯೆ: 
12/2005 ರಂತೆ ಪ್ರಕರಣವನ್ನು ದಾಖಲಿಸಿ ಪ್ರಥಮ ಮಾಹಿತಿ ವರದಿ ಹಾಗೂ ಸೊತ್ತುಗಳ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ 
ಹಾಗೂ ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, ಕುಲಶೇಖರ ಕೈಕಂಬ, ಮಂಗಳೂರು 
ಇವರು ದಾಖಲಿಸಿದ ಮೊಕದ್ದಮೆಯ ದಾಖಲಾತಿಗಳನ್ನು ಹಾಗೂ ಸೊತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಕುಲಶೇಖರ ವಲಯ 
ಇವರಿಗೆ ಹಸ್ತಾಂತರಿಸಲು ದಿ; 13.1.2005 ರಂದು ಕೋರಿರುತ್ತಾರೆ. ಸದರಿ ಪತ್ರವನ್ನು ಪರಿಗಣಿಸಿ ಈ ಪ್ರಾಧಿಕಾರದ ಆದೇಶ 
ಸಂಖ್ಯೆ:ಎಸ್‌ಡಿಕೆ/257/ಡಿಟಿಸಿಆರ್‌/2004-05 ದಿ: 19.1.2005 ರ ಆದೇಶದಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಸೊತ್ತುಗಳನ್ನು 
ಹಾಗೂ ಅವುಗಳ ಸಂಪೂರ್ಣ ದಾಖಲಾತಿಗಳೊಂದಿಗೆ ಅಬಕಾರಿ ನಿರೀಕ್ಷಕರು, ಕುಲಶೇಖರ ವಲಯ ಇವರಿಗೆ ಹಸ್ತಾಂತರಿಸಲು 
ಈ ಪ್ರಾಧಿಕಾರದಿಂದ ಅನುಮತಿ ನೀಡಲಾಗಿದೆ. ಸದರಿ ಆದೇಶದನುಸಾರ ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು 
ಗ್ರಾಮಾಂತರ ಪೊಲೀಸ್‌ ಠಾಣೆ, ಕುಲಶೇಖರ ಕೈಕಂಬ, ಮಂಗಳೂರು ಇವರು ದಿ: 18.02.2005 ರಂದು ಅಬಕಾರಿ ಉಪ 
ನಿರೀಕ್ಷಕರು. ಕುಲಶೇಖರ ಉಪ ವಲಯ ಇವರಿಗೆ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಸೊತ್ತುಗಳನ್ನು ಹಾಗೂ ದಾಖಲಾತಿಗಳನ್ನು 
ಮುಂದಿನ ಸೂಕ್ತ ಕ್ರಮಕ್ಕಾಗಿ ಹಸ್ತಾಂತರಿಸಿರುತ್ತಾರೆ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಇದರ ನೋಂದಣಿ ಸಂಖ್ಯೆ: ಕೆಎ-09-ಎಂ-3015 ರ ಬಿ 
ಎಕ್ಸ್‌ಟ್ರ್ಯಾಕ್ಟ್‌ ವರದಿಯನ್ನು ಕಳುಹಿಸಿ ಕೊಡುವಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರಿಗೆ 


ಠಃ” ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದ್ದು, ಸದರಿಯವರು ದಿ: 6.1.2006 ರಂದು ಸದರಿ ವಾಹನದ ಬಿ ಎಕ್ಸ್‌ಟ್ಯ್ಯಾಕ್ಟ್‌ 
ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ಬಿ ಎಕ್ಸ್‌ಟ್ರ್ಯಾಕ್ಟ್‌ ವರದಿಯಲ್ಲಿ ಕೆಎ-09-ಎ೦-3015 ರ ನೋಂದಣಿ ವಾಹನವು ಮಾರುತಿ 
800 ಕಾರು ಆಗಿದ್ದು, ಇದು 1996 ರ ಮಾಡೆಲ್‌ ಆಗಿದ್ದು, ಇದರ ಚಾಸೀಸ್‌ ಎಸ್‌ಬಿ-308-ಐಎನ್‌-685629 ಮತ್ತು ಇಂಜಿನ್‌ 
ನಂ: ಎಫ್‌8ಬಿಐ ಎನ್‌ 1038969 ಇದರ ಆರ್‌.ಸಿ. ನೋಂದಣಿ ಮಾಲೀಕ ಶ್ರೀ ಕೆ. ಸುರೇಶ್‌, ಬಿನ್‌: ಕೆ.ಕೃಷ್ಣ ಶೆಟ್ಟಿ ಮೆ:ನ್ಯೂ 
ಸರಸ್ಪತಿ ಮೆಡಿಕಲ್ಸ್‌, ನಂ: 604 ರಾಮಾನುಜ ರಸ್ತೆ ಮೈಸೂರು ಎಂದು ದೃಢೀಕರಿಸಿರುತ್ತಾರೆ. 

ಸಾರಿಗೆ ಅಧಿಕಾರಿಗಳು ನೀಡಿರುವ ಬಿ ಎಕ್ಸ್‌ಟ್ರ್ಯಾಕ್ಟ್‌ ವರದಿಯ ಪ್ರಕಾರ ವಾಹನದ ನೋಂದಣಿ ಮಾಲೀಕರಾದ 
ಶ್ರೀ ಕೆ.ಸುರೇಶ್‌ ಇವರಿಗೆ ಈ ಪ್ರಾಧಿಕಾರದಿಂದ ದಿನಾ೦ಕ:22.4.2006 ರಂದು ಕರ್ನಾಟಕ ಅಬಕಾರಿ ಕಾಯಿದೆ 1965 ಸೆಕ್ಷನ್‌ 
43(ಬಿ) ಪ್ರಕಾರ ಕಾರಣ ಕೇಳಿ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ನೀಡಲಾಗಿದ್ದು, ಸದರಿ ನೋಟೀಸನ್ನು 
ಸದರಿಯವರು ದಿ: 21.6.2006 ರಂದು ಸ್ವೀಕರಿಸಿದ್ದು, ಸದರಿ ನೋಟೀಸಿಗೆ ಉತ್ತರವಾಗಿ ತಮ್ಮ ವಕೀಲರ ಮುಖಾಂತರ ಈ 
ಪ್ರಾಧಿಕಾರಕ್ಕೆ ದಿ: 28.6.2006 ರ ಪತ್ರದಲ್ಲಿ ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊ೦ಡ ವಾಹನವನ್ನು ದಿ: 15.2.1997 ರಂದು 
ಶ್ರೀ ಕೆ.ಮುರಳೀಧರ ಬಿನ್‌: ಕೃಷ್ಣಮೂರ್ತಿ, ನಂ: 1238, 25ನೇ ಮೈನ್‌ ರೋಡ್‌, 9ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-69 
ಇವರಿಗೆ ಮಾರಾಟ ಮಾಡಿರುವುದಾಗಿ, ಈ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು ಇವರು ನೀಡಿರುವ ಹಿಂಬರಹದ 
ಜೆರಾಕ್ಸ್‌ ಪ್ರತಿಯನ್ನು ತಮ್ಮ ಪತ್ರದೊಂದಿಗೆ ಲಗತ್ತಿಸಿ, ತಕ್ಷೀರಿನಲ್ಲಿ ವಶಪಡಿಸಿಕೊಳ್ಳಲಾಗಿರುವ ವಾಹನಕ್ಕೂ ತನಗೂ ಯಾವುದೇ 
ಸಂಬಂಧವಿಲ್ಲವೆಂದು ತಮ್ಮ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. ನಂತರ ವಾಹನದ ನೋಂದಣಿ ಮಾಲೀಕರಾದ ಶ್ರೀಕೆ.ಮುರಳೀಧರ, 
ಬಿನ್‌: ಕೃಷ್ಣ ಮೂರ್ತಿ, ನಂ: 1238, 25ನೇ ಮೈನ್‌ ರೋಡ್‌, 9ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-69 ಇವರಿಗೆ ಈ 
ಪ್ರಾಧಿಕಾರದಿಂದ ದಿ: 7.12.2006 ರಂದು ಕಾರಣ ಕೇಳಿ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ನೀಡಲಾಗಿದ್ದು, ಸದರಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೫೫ 





ನೋಟೀಸನ್ನು ದಿ: 26.4.2007 ರಂದು ಪಡೆಯಲಾಗಿದ್ದು, ಸ್ವೀಕೃತಿ ಈ ಕಛೇರಿಗೆ ಬಂದಿರುತ್ತದೆ. ಆದರೆ ತಕ್ಷೀರಿನಲ್ಲಿ 
ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂಖ್ಯೆ: ಕೆಎ-09-ಎ೦-3015ನ್ನು ಅಕ್ರಮ ಸಾಗಾಣಿಕೆಗೆ ಭಾಗಿಯಾಗಿಲ್ಲವೆಂದು 
ಸಾಬೀತುಪಡಿಸಿ, ವಾಹನದ ಮಾಲೀಕತ್ವವನ್ನು ನಿರೂಪಿಸಿ ವಾಹನವನ್ನು ಪಡೆಯಲು ವಾಹನದ ಮಾಲೀಕರು ಅಥವಾ 
ಆರೋಪಿಗಳು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಎರಡನೇ ವಾಹನವಾದ ಮೋಟಾರು ಸೈಕಲ್‌ ನೋಂದಣಿ ಸಂಖ್ಯೆ: ಕೆಎ-19-ಇ-697 
ರ ಬಿ ಎಕ್ಸ್‌ಟ್ರ್ಯಾಕ್ಟ್‌ ವರದಿಯನ್ನು ಅಬಕಾರಿ ಉಪ ನಿರೀಕ್ಷಕರು (ನಂ.2), (ಜಾರಿ ಮತ್ತು ತನಿಖೆ), ಮಂಗಳೂರು ಇವರು 
ಸಾರಿಗೆ ಅಧಿಕಾರಿ, ಮ೦ಗಳೂರುರವರಿ೦ದ ಪಡೆದು ಈ ಪ್ರಾಧಿಕಾರಕ್ಕೆ ದಿ: 13.2.2006 ರಂದು ಸಲ್ಲಿಸಿರುತ್ತಾರೆ. ಸದರಿ ಬಿ 
ಎಕ್ಸ್‌ಟ್ರ್ಯಾಕ್ಟ್‌ ವರದಿಯಲ್ಲಿ ಕೆಎ-19-ಇ-697 ಬಜಾಜ್‌ ಮೋಟಾರು ಸೈಕಲ್‌ ಆಗಿದ್ದು, ಇದರ ಮಾಡೆಲ್‌ 1990 ಆಗಿರುತ್ತದೆ. 
ಹಾಗೂ ಚಾಸೀಸ್‌ ನಂ: 30ಸಿ096-186 ಮತ್ತು ಇಂಜಿನ್‌ ನಂ:30009-4317 ಆಗಿದ್ದು, ಇದರ ನೋಂದಣಿ ಮಾಲೀಕ 
ಮೋಹನ್‌ದಾಸ್‌ ಶೆಟ್ಟಿ, ಬಿನ್‌: ದಿವಂಗತ ಮುಂಡಪ್ಪ ಶೆಟ್ಟಿ ಪಾಲೆಮಾರ್‌ ಹೌಸ್‌, ಕೋಣಾಜೆ ಅಂಚೆ, ಮಂಗಳೂರು ತಾಲ್ಲೂಕು 
ಎಂದು ದೃಢೀಕರಿಸಿರುತ್ತಾರೆ. ಸದರಿ ನೋಂದಣಿ ಮಾಲೀಕರಿಗೆ ಈ ಪ್ರಾಧಿಕಾರದಿಂದ ದಿ: 3.6.2006 ರಂದು ಕರ್ನಾಟಕ 
ಅಬಕಾರಿ ಕಾಯಿದೆ 1965 ಸೆಕ್ಷನ್‌ 43(ಬಿ) ಪ್ರಕಾರ ಕಾರಣ ಕೇಳಿ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ನೀಡಿದ್ದು, 
ಸದರಿಯವರು ದಿ: 7.7.2006 ರಂದು ಕಾರಣ ಕೇಳಿ ನೋಟೀಸನ್ನು ಪಡೆದಿದ್ದು, ಸ್ವೀಕೃತಿ ಈ ಕಛೇರಿಗೆ ಬಂದಿರುತ್ತದೆ 

ತಕ್ಷೀರಿನಲ್ಲಿ ದಸ್ತಗಿರಿಯಾದ ಆರೋಪಿಗಳಾದ ಜನಾರ್ಧನ, (32 ವ), ಬಿನ್‌: ವಟ್ಟು ಗೌಡ, ವಾಸ: ಮಡಪಾಡಿ, ತೆಂಕ 
ಎಡಪದವು ಗ್ರಾಮ, ಮಂಗಳೂರು ಮತ್ತು ಮೋಹನ (23 ವ), ಬಿನ್‌: ಮುಂಡಪ್ಪ ಶೆಟ್ಟಿ, ವಾಸ: ಪಾಲೆಮಾರ್‌ ಕೋಣಾಜೆ 
ಗ್ರಾಮ, ಮ೦ಗಳೂರು ಹಾಗೂ ರಾಜೇಶ್‌ (25 ವ), ಬಿನ್‌: ವಾಸುದೇವ ದೇವಾಡಿಗ, ವಾಸ: ಕಾವೂರು ಮುಲ್ಲಕಾಡು ಭಜನಾ 
ಮಂದಿರ ಬಳಿ, ಮಂಗಳೂರು ಇವರುಗಳಿಗೆ ಈ ಪ್ರಾಧಿಕಾರದಿಂದ ದಿ: 3.6.2006 ರಂದು ಕರ್ನಾಟಕ ಅಬಕಾರಿ ಕಾಯಿದೆ 
1965 ಸೆಕ್ಟನ್‌ 43(ಬಿ) ಪ್ರಕಾರ ಕಾರಣ ಕೇಳಿ ನೋಟೀಸುಗಳನ್ನು ನೋಂದಣಿ ಅಂಚೆ ಮೂಲಕ ನೀಡಲಾಗಿದ್ದು, ಸದರಿಯವರಲ್ಲಿ 
ರಾಜೇಶ್‌ ಎಂಬುವರನ್ನು ಬಿಟ್ಟು ಉಳಿದ ಬೇರೆ ಆರೋಪಿಗಳು ಸದರಿ ನೋಟೀಸುಗಳನ್ನು ಸ್ವೀಕರಿಸಿದ್ದು, ಸ್ವೀಕೃತಿ ಪತ್ರವು ಈ 
ಪ್ರಾಧಿಕಾರಕ್ಕೆ ಬಂದಿರುತ್ತದೆ. 

ತಕ್ಷೀರಿನ ತನಿಖಾಧಿಕಾರಿಯಾದ ಅಬಕಾರಿ ಉಪ ನಿರೀಕ್ಷಕರು (ನಂ.2), ಜಾರಿ ಮತ್ತು ತನಿಖೆ, ಮಂಗಳೂರು ಇವರ 
ತನಿಖಾ ವರದಿ ಸಂಖ್ಯೆ: 287/2005-06 ದಿ: 13.2.2006 ರಲ್ಲಿ ಶಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನಗಳನ್ನು ಹಾಗೂ 
ಸೊತ್ತುಗಳನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುವ ಮೇರೆಗೆ ಈ ಪ್ರಾಧಿಕಾರದ ಆದೇಶ 
ದಿ: 7.2.2007 ರಂದು ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸೊತ್ತುಗಳನ್ನು ಸರಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು 25 ಲೀಟರ್‌ ಸಾರಾಯಿ ಸ್ಯಾಚೆಟ್‌ ಹಾಗೂ ಖಾಲಿ ಸಾರಾಯಿ ಸ್ಯಾಚೆಟ್‌ಗಳನ್ನು ಅಬಕಾರಿ ಉಪ 
ಅಧೀಕ್ಷಕರು, ಮ೦ಗಳೂರು ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಹಾಗೂ ಪಂಚಿಂಗ್‌ ಮೆಶಿನನ್ನು 
ಅನುಪಯುಕ್ತಗೊಳಿಸಿ ವಿಲೆವಾರಿ ಮಾಡಲು ಆದೇಶಿಸಿದೆ. ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ಮದ್ಯಸಾರವನ್ನು ಮೆ: ಗೌರಿ 
ಇಂಡಸ್ಟ್ರೀಸ್‌, ಗೌರಿಬಿದನೂರು, ಕೋಲಾರ ಜಿಲ್ಲೆ ಇವರಿಗೆ ರಹದಾರಿ ಮೂಲಕ ಹಸ್ತಾಂತರಿಸಲಾಗಿದೆ. ಸದರಿ ಮದ್ಯಸಾರದ 
ಮೌಲ್ಯವನ್ನು ಸರಕಾರಕ್ಕೆ ಪಾವತಿಸಿರುತ್ತಾರೆ. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಇವರಿಗೆ ಈ ಪ್ರಾಧಿಕಾರದಿಂದ ದಿ: 
23.09.2006 ಮತ್ತು ದಿ: 21.4.2007 ರಂದು ಪತ್ರ ಬರೆಯಲಾಗಿದ್ದು, ಸದರಿ ಪತ್ರದಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ 
ಮಾರುತಿ 800 ಕಾರು ಸಂಖ್ಯೆ: ಕೆಎ-09-ಎಂ-3015ಕ್ಕೆ ಸಂಬಂಧಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮೈಸೂರು ಇವರ 
ವರದಿ ಸಂಖ್ಯೆ: 6.12006 ರ ಪತ್ರದಲ್ಲಿ ತಿಳಿಸಿರುವಂತೆ ಸದರಿ ವಾಹನಕ್ಕೆ ಸಂಬಂಧಿಸಿ ದಿ: 15.2.1997 ರಿಂದ 
ಅನ್ವಯವಾಗುವಂತೆ ತಮ್ಮ ಕಛೇರಿಗೆ ಸಿ.ಸಿ. ಯನ್ನು ನೀಡಿರುವುದಾಗಿ ದೃಢೀಕರಿಸಿರುವುದು ಕ೦ಡು ಬರುತ್ತದೆ. ಆದುದರಿಂದ 
ತಮ್ಮ ಕಛೇರಿಗೆ ಸಿ.ಸಿ. ಯನ್ನು ನೀಡಿದ ನಂತರ, ಸದರಿ ವಾಹನದ ನೋಂದಣಿ ಮಾಲೀಕತ್ವದ ಬದಲಾವಣೆಯಾಗಿದ್ದಲ್ಲಿ, ಸದರಿ 
ವಾಹನದ ಮಾಲೀಕತ್ವದ ಬಗ್ಗೆ ವಿವರಗಳನ್ನು ನೋಂದಣಿ ಬಿ ರಿಜಿಸ್ಟರ್‌ ಎಕ್ಸ್‌ಟ್ರ್ಯಾಕ್ಟ್‌ ಮೂಲಕ ಈ ಪ್ರಾಧಿಕಾರಕ್ಕೆ ಕಳುಹಿಸಿ 
ಕೊಡಲು ಕೋರಲಾಗಿದೆ. ಆದರೆ ಸಾರಿಗೆ ಅಧಿಕಾರಿಯವರಿಂದ ಇದುವರೆಗೂ ಯಾವುದೇ ಉತ್ತರ ಬಂದಿರುವುದಿಲ್ಲ. 

1965 ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, ಅವುಗಳು 
ಕಾನೂನುಬದ್ದವಾಗಿದೆಯೆಂದು ಸಾಕ್ಷ್ಯಾಧಾರದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು ಕರ್ನಾಟಕ ಅಬಕಾರಿ 
ಕಾಯಿದೆ ಕಲಂ 43ರ ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ, ಅಂತಹ 
ಸೊತ್ತುಗಳನ್ನು ಕಲಂ 43(ಸಿ) ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 


೧೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 





ಈ ಪ್ರಾಧಿಕಾರದಲ್ಲಿ ಲಭ್ಯವಿರುವ ದಾಖಲಾತಿಗಳ ಪ್ರಕಾರ ದಿ: 11.1.2005 ರಂದು ಮಾರುತಿ 800 ಕಾರು ಸಂಖ್ಯೆ: 
ಕೆಎ-09-ಎಂ-3015 ಮತ್ತು ಸರು ಸೈಕಲ್‌ ಸಂಖ್ಯೆ ಕೆಎ-19-ಇ-697 ರಲ್ಲಿ ಅಕ್ರಮವಾಗಿ ಯಾವುದೇ ಅಧಿಕೃತ 
ರಹದಾರಿ ಪತ್ರವಿಲ್ಲದೆ ಆರೋಪಿಗಳು ನಕಲಿ ಸಾರಾಯಿಯನ್ನು ತಯಾರಿಸಿ, ಅಕ್ರಮ ದಂಧೆಗೆ ಸದರಿ ವಾಹನಗಳಲ್ಲಿ 
ಮೂಡಬಿದ್ರೆಯ ನಿವಾಸಿ ಸತೀಶ್‌ ಎಂಬುವರಿಗೆ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಹಾಗೂ ನಕಲಿ ಸಾರಾಯಿ 
ಸ್ಯಾಚೆಟ್‌ಗಳನ್ನು ತಯಾರಿಸುವ ಘಟಕವನ್ನು ಪೊಲೀಸ್‌ ಉಪ ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, 
ಕುಲಶೇಖರ ಕೈಕಂಬ, ಮಂಗಳೂರು ಇವರು ಅಕ್ರಮ ಸಾರಾಯಿ ಸ್ಕ್ಯಾಚೆಟ್‌ಗಳನ್ನು ಸಾಗಾಣಿಕೆಗೆ ಬಳಸಲಾದ ವಾಹನಗಳನ್ನು 
ಸ್ಥಳ ಮಹಜರು, ಪಂಚನಾಮೆಯ ಮುಖೇನ ಸ್ವಾಧೀನಪಡಿಸಿದ್ದು ಹಾಗೂ ವಾಹನಗಳಲ್ಲಿ ಜಪ್ತು ಮಾಡಲ್ಪಟ್ಟರುವ ವಸ್ತು 
ರಾಸಾಯನಿಕ ತಜ್ಞರ ವರದಿಯಂತೆ ಮದ್ಯಸಾರ, ಸಾರಾಯಿಯಾಗಿದ್ದು, ಸದ್ರಿ ವಾಹನಗಳನ್ನು ಕರ್ನಾಟಕ ಅಬಕಾರಿ ಕಾನೂನಿನ 
ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದರಿಂದ ಈ ಪ್ರಾಧಿಕಾರವು ವಾಹನದ ಮುಟ್ಟುಗೋಲು ನಡವಳಿ 
ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂಖ್ಯೆ: 
ಕೆಎ-09-ಎಂ-3015 ಮತ್ತು ಮೋಟಾರು ಸೈಕಲ್‌ ಸಂಖ್ಯೆ ಕೆಎ-19-ಇ-697 ರಲ್ಲಿ ಅಕ್ರಮವಾಗಿ ಯಾವುದೇ ಅಧಿಕೃತ 
ರಹದಾರಿ ಪತ್ರವಿಲ್ಲದೆ ಆರೋಪಿಗಳು ನಕಲಿ ಸಾರಾಯಿ ಸ್ಯಾಚೆಟ್‌ಗಳನ್ನು ತಯಾರಿಸಿ ವಾಹನಗಳಲ್ಲಿ ಸಾಗಾಣಿಕೆ ಮಾಡಿರುವುದು 
ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುತ್ತದೆ. ಸದರಿ ಸಾಗಾಣಿಕೆಗೆ ಬಳಸಿದ ವಾಹನದಲ್ಲಿ ವಶಪಡಿಸಿಕೊಂಡ ಮೋಟಾರು ಸೈಕಲ್‌ನ 
ನೋಂದಣಿ ಮಾಲೀಕ ಶ್ರೀ ಮೋಹನ್‌ದಾಸ್‌ ಶೆಟ್ಟಿರವರು ಆರ್‌.ಸಿ. ಮಾಲೀಕರಾಗಿದ್ದು, ಇವರು ತಕ್ಷೀರಿನಲ್ಲಿ ದಸ್ತಗಿರಿಯಾದ 
ಎರಡನೇ ಆರೋಪಿಯಾಗಿದ್ದು, ಇವರು ಅಕ್ರಮ ನಕಲಿ ಸಾರಾಯಿ ಉತ್ಪಾದನೆಯಲ್ಲಿ "ಭಾಗಿಯಾಗಿದ್ದು, ಇವರ ವಾಹನವನ್ನು 
ಸಾಗಾಣಿಕೆಗೆ ಬಳಸಿರುವುದು ಹಾಗೂ ವಾಹನದ ಮಾಲೀಕರು ಇದರಲ್ಲಿ ಶಾಮೀಲಾಗಿರುವುದರಲ್ಲಿ ಯಾವುದೇ ಸಂಶಯ 
ಇರುವುದಿಲ್ಲವೆಂದು ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. ಸದರಿ ವಾಹನಗಳನ್ನು ವಶಪಡಿಸಿಕೊಂಡು 
ಸುಮಾರು 3 ವರ್ಷ 7 ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದರೂ ತಕ್ಷೀರಿನಲ್ಲಿ ದಸ್ತಗಿರಿಯಾದ ಆರೋಪಿಗಳು ಅಥವಾ 
ವಾಹನಗಳ ಆರ್‌.ಸಿ. ಮಾಲೀಕರು ವಾಹನಕ್ಕೆ ಸಂಬಂಧಿಸಿ ವಾಹನದ ಮಾಲೀಕತ್ವವನ್ನು ಕೋರಿ ಸಂಬಂಧಪಟ್ಟ 
ದಾಖಲಾತಿಗಳೊಂದಿಗೆ ಹಾಜರುಪಡಿಸಿರುವುದಿಲ್ಲ. ಈ ಕಾರಣದಿಂದಾಗಿ ಪ್ರಕರಣದಲ್ಲಿ ಜಷ್ತುಪಡಿಸಿರುವ ವಾಹನದ ಮಾಲೀಕರು 
ತಮ್ಮ ತಿಳುವಳಿಕೆಯಿಂದಲೇ ವಾಹನವನ್ನು ಅಕ್ರಮ ಮದ್ಯಸಾರ ಮತ್ತು ಸಾರಾಯಿ ಸಾಗಾಣಿಕೆಗೆ ಬಳಸಿರುವುದು ಕಂಡು 
ಬರುತ್ತದೆ. ಅಲ್ಲದೆ ವಾಹನವನ್ನು ಪಡೆಯಲು ವಾಹನದ ದಾಖಲಾತಿಗಳೂಂದಿಗೆ ಮುಂದೆ ಬಾರದಿರುವುದಿಂದ, ವಾಹನಗಳನ್ನು 
ಅಕ್ರಮ ಸಾಗಾಣಿಕೆಗೆ ಬಳಸಿರುವುದು ಎ೦ಬುವುದಾಗಿ ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. ಆದುದರಿಂದ 
ವಶಪಡಿಸಿಕೊಂಡ ವಾಹನಗಳನ್ನು ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಬಳಸಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವ ಕಾರಣ 
ಅಕ್ರಮ ಸಾಗಾಣಿಕೆಗೆ ಬಳಸಿದ ಮಾರುತಿ 800 ಕಾರು ಸಂಖ್ಯೆ: ಕೆಎ-09-ಎಂ-3015 ಮತ್ತು ಮೋಟಾರು ಸೈಕಲ್‌ ಸಂಖ್ಯೆ: ಕೆಎ- 
19-ಇ-697 ನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತ ಹಾಗೂ ಯೋಗ್ಯವೆಂಬ ಹಿನ್ನೆಲೆಯಲ್ಲಿ ಈ ಆದೇಶ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 (ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿದ ನಂತರ ಕಲಂ 43 ಎ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್‌ ಉಪ 
ನಿರೀಕ್ಷಕರು, ಮಂಗಳೂರು ಗ್ರಾಮಾಂತರ ಪೊಲೀಸ್‌ ಠಾಣೆ, ಕುಲಶೇಖರ ಕೈಕಂಬ, ಮಂಗಳೂರು ಇವರ ತಕ್ಷೀರು ಸಂಖ್ಯೆ: 
12/2005 ದಿ: 11.1.2005 ರಲ್ಲಿ ಅಕ್ರಮ ಮದ್ಯಸಾರ ದಾಸ್ತಾನು ಹೊಂದಿ ನಕಲಿ ಸಾರಾಯಿ ಉತ್ಪಾದನೆಯಲ್ಲಿ ಸಾಗಾಣಿಕೆಗೆ 
ಬಳಸಿದ ಮಾರುತಿ 800 ಕಾರು ಸಂಖ್ಯೆ: ಕೆಎ-09-ಎಂ-3015 ಮತ್ತು ಮೋಟಾರು ಸೈಕಲ್‌ ಸಂಖ್ಯೆ: ಕೆಎ-19-ಇ-697 ನ್ನು 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 135 ರನ್ವಯ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ: 9.9.2008 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನ೦ತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹಮ್ಮದ್‌ ಹುಸೇನ್‌ 
ಪಿ.ಆರ್‌. 1100 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಷ್ಕುಟ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ಆವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ ಸ್‌ಡಿಕೆ/244/ಡಿಟಿಸಿಆರ್‌/2065 06, ದಿನಾಂಕ: 22ನೇ ಅಕ್ಟೋಬರ್‌ 2008 
ಉಪಸ್ಥಿತರು ನೂರ್‌ ಮಹಮ್ಮದ್‌ ಹುಸೇ 

ಅಧಿಕೃತ ಅಧಿಕಾರಿ ಹಾಗೂ WS ಕಮೀಷನರ್‌ ಆಫ್‌ ಎಕ್ಸೈಸ್‌, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೫೭ 





ಫಿರ್ಯಾದುದಾರರು: ಆರೋಪಿ: 


ಅಬಕಾರಿ ಉಪ ನಿರೀಕ್ಷಕರು (1) ರಾಜು ಬ೦ಗೇರಾ, (50ವ) ಬಿನ್‌:ಅಣ್ಣು ಬಂಗೇರಾ, 

ಜಾರಿ ಮತ್ತು ತನಿಖೆ, ಬೆಳ್ತಂಗಡಿ ಮನೆ ನಂ:1-165 ಬೈಲಾಜೆ ಮನೆ, ಹೊಸ್ಮಾರ್‌, 
ಕಾರ್ಕಳ ತಾಲ್ಲೂಕು, "ಉಡು ಜಿಲ್ಲೆ (ಕಾರಿನ ಚಾಲಕ ಹಾಗೂ ಮಾಲಿಕ) 
ಅರ್ಜಿದಾರರು: 


ರಾಜು ಎ.ಬ೦ಗೇರಾ, (50ವ) ಬಿನ್‌:ಅಣ್ಣು ಬ೦ಗೇರಾ, 
ಮನೆ ನಂ:1-165 ಬೈಲಾಜೆ ಮನೆ, ಹೊಸ್ಮಾರ್‌ ಅಂಚೆ, 
ಕಾರ್ಕಳ ತಾಲ್ಲೂಕು, "ಡು ಜಿಲ್ಲೆ. 
ಪ್ರಕರಣದ ಮುಖ್ಯಾಂಶಗಳು: 
ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು ತನಿಖೆ, ಬೆಳ್ತಂಗಡಿ ಇವರು ತಮ್ಮ ಸಿಬ್ಬಂದಿಯವರೊಂದಿಗೆ 
ದಿ: 7.112005 ರಂದು ರಾತ್ರಿ 8-10 ಗಂಟೆ ಸಮಯಕ್ಕೆ ದೊರೆತ ಖಚಿತ ವರ್ತಮಾನದ ಮೇರೆಗೆ ಮದ್ಯಡ್ಕ ಎಂಬಲ್ಲಿ 
ಕಾಯುತ್ತಿರುವ ಸಂದರ್ಭದಲ್ಲಿ ಬಿ.ಸಿರೋಡ್‌ ಕಡೆಯಿಂದ ಬೆಳ್ತಂಗಡಿ ಕಡೆಗೆ ವೇಗವಾಗಿ ಬರುತ್ತಿದ್ದ ಅಂಬಾಸಿಡರ್‌ ಕಾರನ್ನು 
ನಿಲ್ಲಿಸಲು ಸೂಚನೆ ನೀಡಿದಾಗ ಸಮವಸ್ತದಲ್ಲಿದ್ದ ಸಿಬ್ಬಂದಿಯವರನ್ನು ಕಂಡು ಗಲಿಬಿಲಿಯಲ್ಲಿ ಕಾರನ್ನು ಮುಂದಕ್ಕೆ ಸಾಕಾ 
ಮದ್ಯಡ್ಕ ಭಜನಾ ಮಂದಿರದ ಎದುರುಗಡೆ ಓಡಿಹೋಗಲು ಪ್ರಯತ್ನಿಸಿದ್ದು, ಸಿಬ್ಬಂದಿಯವರ ಗಾರ ಕಾರಿನ 
ಚಾಲಕನನ್ನು ಬೆನ್ನಟ್ಟ ವಿಚಾರಿಸಿದಾಗ ಅದರಲ್ಲಿ ಸಾರಾಯಿ ತುಂಬಿದ ಸ ಸ್ಯಾಚೇಟುಗಳು ಇರುವುದು ಕಂಡುಬಂತು. ಸದ್ರಿ 5 ಪ್ಲಾಸ್ಟಿಕ್‌ 
ಗೋಣಿ ಚೀಲದಲ್ಲಿ 100 ಎಂಎಲ್‌ನ ತಲಾ 500 ರಂತೆ ಒಟ್ಟು 2500 ಸಾರಾಯಿ ಸ್ಯಾಚೇಟುಗಳು ಇರುವುದಾಗಿ, 
ಸಾರಾಯಿಯನ್ನು ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಸಾಗಿಸುತ್ತಿರುವುದಾಗಿ ಚಾಲಕನು ತಿಳಿಸಿರುತ್ತಾನೆ. ಸದ್ರಿ 
ಸಾರಾಯಿ ಸ್ಕಾಚೇಟುಗಳಲ್ಲಿ 100 ಎಂಎಲ್‌ನ 35 ಡಿಗ್ರಿ ಯು.ಪಿ. ಜೆ.ಪಿ. ಡಿಸ್ಟಿಲರಿ ಪ್ರೈ ಲಿಮಿಟೆಡ್‌, ಕುಣಿಗಲ್‌ ತಾಲ್ಲೂಕು, 
ತುಮಕೂರು ಜಿಲ್ಲೆ ಅಬಕಾರಿ ಭದ್ರತಾ ಉಗ್ರಾಣದಲ್ಲಿ ತಯಾರಿಸಲ್ಪಟ್ಟಿದ್ದು ಹಾಗೂ ಮದ್ಯಪಾನ ಆರೋಗ್ಯಕ್ಕೆ 
ಹಾನಿಕಾರಕವೆಂಬುದಾಗಿ ಕೆಂಪು ಅಕ್ಷರದಲ್ಲಿ ಮುದ್ರಿತವಾಗಿರುತ್ತದೆ. ಪ್ರತಿ ಪ್ಲಾಸ್ಟಿಕ್‌ ಗೋಣಿ ಚೀಲದಿಂದ 100 ಎಂಎಲ್‌ನ ತಲಾ 
10 ರಂತೆ ಒಟ್ಟು 50 ಸಾರಾಯಿ ಸ್ಯಾಚೇಟುಗಳನ್ನು ರಾಸಾಯನಿಕ ಪರೀಕ್ಷೆಗೆ ತೆಗೆದು ಅದನ್ನು ಲಕೋಟೆಗೆ ಹಾಕಿ ಬಟ್ಟೆದಾರರಿಂದ 
ಕಟ್ಟ ಇಲಾಖಾ ಮೊಹರು ಮಾಡಲಾಯಿತು. ಚಾಲಕನ ಹೆಸರು ಮತ್ತು ವಿಳಾಸವನ್ನು ವಿಚಾರಿಸಿದಾಗ ಆತನು ತನ್ನ ಹೆಸರು 
ರಾಜು ಬ೦ಗೇರಾ, (50 ವ) ಬಿನ್‌: ಅಣ್ಣು ಬ೦ಗೇರಾ ಮನೆ ನಂ:1-165, ಬೈಲಾಜೆ. ಮನೆ, ಹೊಸ್ಮಾರ್‌ ಕಾರ್ಕಳ ಹಲ 
ಎಂಬುದಾಗಿ ತಿಳಿಸಿರುತ್ತಾನೆ. ನಂತರ ಸಾಗಾಣಿಕೆಗೆ ಬಳಸಿದ ಅಂಬಾಸಿಡರ್‌ ಕಾರನ್ನು ಪರಿಶೀಲಿಸಿದಾಗ "ದರ ನೊಂದಣಿ ಸಂ: 
ಸಿಎನ್‌ಜಿ-7510 ಇದರ ಇಂಜಿನ್‌ ನಂ:PT - No:565394, OE) 22740 ಎಂಬುದಾಗಿ ಕಂಡುಬಂತು. ಇದು ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 11,14,15 ಮತ್ತು 32,34, 38ಎ ರ ಪ್ರಕಾರ ಅಪರಾಧ ಹಾಗೂ ಶಿಕ್ಷಾರ್ಹವಾಗಿರುವುದರಿಂದ, 
ಸಾರಾಯಿ ಸ್ಯಾಚೇಟುಗಳನ್ನು ಹಾಗೂ ಅಂಬಾಸಿಡರ್‌ ಕಾರನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು, ಸ್ಥಳದಲ್ಲಿ ಮಹಜರು 
ತಯಾರಿಸಿ ಆರೋಪಿಯನ್ನು ಸ್ಥಳದಲ್ಲಿ ದಸಗಿರಿ ಮಾಡಿ, ಆರೋಪಿಯ ವಿರುದ್ಧ ತಕ್ಷೀರು ಸಂಖ್ಯೆ: 22/2005-06 
ದಿ:7.11.2005ರಂತೆ ಪ್ರಕರಣವನ್ನು ನೋಂದಾಯಿಸಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿರುತ್ತಾರೆ. 
ತನಿಖೆಯನ್ನು ಕೈಗೊಂಡ ಅಬಕಾರಿ ಉಪ ನಿರೀಕ್ಷಕರು (ನಂ.1, ಜಾರಿ ಮತ್ತು ತನಿಖೆ, ಬೆಳ್ತಂಗಡಿ ಇವರ ಪ್ರಥಮ 
ತನಿಖಾ ವರದಿ ಸಂಖ್ಯೆ: ಸಿಆರ್‌ಎಂ/22/2005-06 ದಿ:315.2006ರ ವರದಿಯಲ್ಲಿ ವಶಪಡಿಸಿಕೊಂಡ ಅಂಬಾಸಿಡರ್‌ ಕಾರು 
ಸಂ:ಸಿಎನ್‌ಜಿ-7510 ರ ಬಿ ಎಕ್ಸ್‌ಟ್ರ್ಯಾಕ್ಟ್‌ ವರದಿಯನ್ನು ಸಲ್ಲಿಸಿರುತ್ತಾರೆ. ಎಕ್ಸ್‌ಟ್ರ್ಯಾಕ್ಟ್‌ ವರದಿಯಲ್ಲಿ ವಾಹನದ ನೋಂದಣಿ 
ಮಾಲೀಕ ರಾಜು ಬಂಗೇರಾ, 50ವ ಬಿನ್‌:ಅಣ್ಣು ಬ೦ಗೇರಾ ಮನೆ ನಂ:1-165, ಬೌಲಾಜೆ ಮನೆ, ಹೊಸ್ಮಾರ್‌ ಕಾರ್ಕಳ 
ತಾಲ್ಲೂಕು ಎಂದು ತಕ್ಷೀರಿನಲ್ಲಿ ದಸ್ತಗಿರಿಯಾದ ಆರೋಪಿಯಾಗಿರುತ್ತಾನೆ ಎಂದು ದೃಢೀಕರಿಸಿರುತ್ತಾರೆ. ಮತ್ತು ಸ್ಯಾಂಪಲ್‌ಗಾಗಿ 
ತೆಗೆದ ಸಾರಾಯಿ ಸ್ಕಾಚೇಟುಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದ್ದು, ಕರ್ನಾಟಕ ಸರ್ಕಾರ ರಾಸಾಯನಿಕ ವಿಶ್ಲೇಷಕರು 
ಇವರ ವರದಿ ಸಂ:ಇ-561 ದಿ:21.11.2005ರ ವರದಿಯಲ್ಲಿ ಸಾರಾಯಿಯ ಮದ್ಯಸಾರ ಪ್ರಮಾಣ 35% ಇರುವುದಾಗಿ 
ದೃಢೀಕರಣ ಪತ್ರ ನೀಡಿರುತ್ತಾರೆ. 
ರಾಜು ಬ೦ಗೇರಾ, (50 ವರ್ಷ) ಬಿನ್‌:ಅಣ್ಣು ಬ೦ಗೇರಾ ಮನೆ ನಂ:1-165, ಬೈಲಾಜೆ ಮನೆ, ಹೊಸ್ಮಾರ್‌ ಕಾರ್ಕಳ 
ತಾಲ್ಲೂಕು ಇವರು ತಮ್ಮ ವಕೀಲರ ಮುಖಾಂತರ ದಿನಾಂಕ: 30.06.2006 ರಂದು ಅಧಿಕೃತ ಅಧಿಕಾರಿಗಳು 1! ಅಬಕಾರಿ 
ಅಧೀಕ್ಷಕರು, ಇ.ಐ.ಬಿ. ದ.ಕ. ಮತ್ತು ಉಡುಪಿ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ, ತಕ್ಷೀರಿನಲ್ಲಿ 
ವಶಪಡಿಸಿಕೊಂಡ ಅಂಬಾಸಿಡರ್‌ ಕಾರು ಸಂ: ಸಿಎನ್‌ಜಿ:7510 ರ ನೋಂದಣಿ ಮಾಲಿಕನಾಗಿದ್ದು, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ 
ವಾಹನವು ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಭಾಗಿಯಾಗಿರುವುದಿಲ್ಲ. ಸದ್ರಿ ಅಂಬಾಸಿಡರ್‌ ಕಾರನ್ನು ತನಗೆ 
ಬಿಡುಗಡೆಗೊಳಿಸಬೇಕೆಂದು ಅರ್ಜಿ ಸಲ್ಲಿಸಿರುತ್ತಾರೆ. 


೧೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 





ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಅಂಬಾಸಿಡರ್‌ ಕಾರಿನ ಮೌಲ್ಯವನ್ನು ಪಡೆದುಕೊಳ್ಳುವ ಬಗ್ಗೆ ಸಹಾಯಕ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ಪುತ್ತೂರು ಇವರಿಗೆ ಈ ಪ್ರಾಧಿಕಾರದ ದಿ:31.7.2006ರಂದು ಪತ್ರ ಬರೆಯಲಾಗಿದ್ದು, ಸದ್ರಿ ಪತ್ರದ 
ಅನುಸಾರ ವಾಹನದ ಶಈಗಿನ ಮಾರುಕಟ್ಟೆ ಮೌಲ್ಯ ರೂ.7,000/-ಗಳಾಗಬಹುದೆಂದು ಅಂದಾಜಿಸಿ ದಿ:2.8.2006ರಂದು 
ದೃಢೀಕರಣ ಪತ್ರ ನೀಡಿರುತ್ತಾರೆ. 

ವಾಹನ ಮಾಲೀಕರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಸೆಕ್ಷನ್‌ 43ಬಿ ಪ್ರಕಾರ ಕಾರಣ ಕೇಳಿ ನೋಟೀಸನ್ನು 
ಈ ಪ್ರಾಧಿಕಾರದಿಂದ ದಿ:11.8.2006ರಂದು ನೋಂದಾವಣೆ ಅಂಚೆ ಮೂಲಕ ನೀಡಲಾಗಿರುತ್ತದೆ. ಸದ್ರಿ ನೋಟಿಸು ದಿನಾಂಕ: 
16.8.2006 ರಂದು ಸ್ತೀಕೃತಿಯಾಗಿ, ಸ್ವೀಕೃತಿ ರಶೀದಿ ಈ ಕಚೇರಿಗೆ ಬಂದಿರುತ್ತದೆ. ಆದರೆ ಇದುವರೆಗೂ ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಉತ್ತರವನ್ನು ನೀಡಿರುವುದಿಲ್ಲ. 

ವಾಹನ ಬಿಡುಗಡೆಗಾಗಿ ಸಲ್ಲಿಸಿದ್ದ ಅರ್ಜಿಯ ಬಗ್ಗೆ ಸಹಾಯಕ ಅಭಿಯೋಜಕ ನಿರ್ದೇಶಕರವರ ಅಭಿಪ್ರಾಯವನ್ನು 
ಕೇಳಲಾಗಿ ಅವರು ದಿ:14.9.2006ರ ವರದಿಯಲ್ಲಿ ವಾಹನವನ್ನು ತಾತ್ಕಾಲಿಕ ನೆಲೆಯಲ್ಲಿ ಬಿಡುಗಡೆಗೊಳಿಸಬಾರದೆಂದು ವಾದ 
ಮಂಡಿಸಿರುತ್ತಾರೆ. 

ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು ಇಐಬಿ ದ.ಕ.ಜಿಲ್ಲೆ ಮಂಗಳೂರು ಇವರ ನ್ಯಾಯಾಲಯದ 
ಆದೇಶ ಸಂ:ಇಐಬಿ:ಡಿಟಿಸಿಆರ್‌:244:2005-06 ದಿ:19.10.2006ರ ಆದೇಶದಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನವನ್ನು 
ಮಧ್ಯಂತರ ಬಿಡುಗಡೆಗೊಳಿಸಿದ್ದಲ್ಲಿ ಪುನಹ ಸದ್ರಿ ವಾಹನವನ್ನು ವಿಚಾರಣೆಗೆ ತರಿಸಿಕೊಳ್ಳಲು ಕಷ್ಟ ಸಾಧ್ಯವಾಗುತ್ತದೆ ಹಾಗೂ ಸದ್ರಿ 
ವಾಹನವನ್ನು ಪುನಹಃ ಇಂತಹ ಅಪರಾಧಕ್ಕಾಗಿ ಬಳಸುವ ಸಾಧ್ಯತೆಯಿರುವುದರಿಂದ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯನ್ನು 
ತಿರಸ್ಕರಿಸಿ ಆದೇಶ ನೀಡಿರುತ್ತಾರೆ. 

ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು ಇಐಬಿ ದ.ಕ.ಜಿಲ್ಲೆ ಮಂಗಳೂರು ಇವರ ಆದೇಶ 
ಸಂ:ಇಐಬಿ:ಡಿಟಿಸಿಆರ್‌:244:05-06 ದಿ:29.11.2006ರ ಆದೇಶದಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಸಾರಾಯಿ ಸ್ಕಾಚೇಟುಗಳನ್ನು 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43ಎ ಯಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಸಾರಾಯಿ 
ಸ್ಕಾಚೇಟುಗಳನ್ನು ಅಬಕಾರಿ ಉಪ ಅಧೀಕ್ಷಕರು, ಬಂಟ್ವಾಳ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿರುತ್ತಾರೆ. 

ನಂತರ ವಿಚಾರಣೆಯನ್ನು ಪ್ರಾರಂಭಿಸಿ ಸರ್ಕಾರದ ಪರ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸಾಕ್ಷಿಗಳ ಹೇಳಿಕೆಯನ್ನು 
ಪಡೆಯಲಾಗಿರುತ್ತದೆ. ಪ್ರತಿರಕ್ಷಾ ಸಾಕ್ಷಿಗಳು ಹಾಜರಾಗದೇ ಇದ್ದುದರಿಂದ ಪ್ರತಿ ರಕ್ಷಾ ಸಾಕ್ಷಿಗಳ ಹೇಳಿಕೆಯನ್ನು 
ಪಡೆಯಲಾಗಿರುವುದಿಲ್ಲ. 

ಈ ಪ್ರಕರಣದಲ್ಲಿ ಸರ್ಕಾರದ ಅಭಿಯೋಜನ ಪರ ಸಲ್ಲಿಸಿರುವ ಸಾಕ್ಷ್ಯಾಧಾರಗಳಿಂದ ಈ ಕೆಳಗಿನ ವಿವಿಧಾಂಶಗಳನ್ನು 
ತೀರ್ಮಾನಿಸುವುದು ಅಗತ್ಯವಾಗಿದ್ದು ಪರಿಶೀಲನಾ೦ಶಗಳು ಈ ಕೆಳಗಿನಂತಿರುತ್ತದೆ. 

1. ದಿನಾಂಕ: 7.1.2005 ರಂದು ಅಂಬಾಸಿಡರ್‌ ಕಾರು ಸಂಖ್ಯೆ: ಸಿಎನ್‌ಜಿ-7510 ರಲ್ಲಿ ಅಕ್ರಮವಾಗಿ ಯಾವುದೇ 

ರಹದಾರಿ ಪತ್ರವಿಲ್ಲದೆ ಸಾರಾಯಿ ಸಾಗಾಣಿಕೆ ಮಾಡಲಾಗಿದೆಯೇ? 
2. ವಶಪಡಿಸಿಕೊಂಡಿರುವ ವಾಹನ ಮಾಲೀಕ ತಾನೆಂದು ತನಗೆ ತಿಳಿಯದೇ ಅಕ್ರಮ ಸಾರಾಯಿ ಸಾಗಾಣಿಕೆಗೆ 
ವಾಹನವನ್ನು ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ವಾಹನ ಮಾಲೀಕರು ಸಾಬೀತುಪಡಿಸಿದ್ದಾರೆಯೇ? 

3. ಜಪ್ತು ಪಡಿಸಲಾಗಿರುವ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾಸಾ-1:- 

ಶ್ರೀ ಸತೀಶ್‌ ಕುಮಾರ್‌, ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು ತನಿಖೆ ಮಂಗಳೂರು ಉತ್ತರ ಇವರು 
ದಿ:7.12.2006 ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಇವರು ಪ್ರಕರಣದ ಫಿರ್ಯಾದುದಾರರಾಗಿದ್ದು, ತಮ್ಮ 
ಸಾಕ್ಷಿಯನ್ನು ನೀಡಿರುತ್ತಾರೆ. ತಾನು ಮೇ-2005ರಿಂದ ಮೇ-2006ರವರೆಗೆ ಅಬಕಾರಿ ಉಪ ನಿರೀಕ್ಷಕನಾಗಿ ಬೆಳ್ತಂಗಡಿ ಜಾರಿ 
ಮತ್ತು ತನಿಖೆ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ. ದಿ:7.11.2005ರಂದು ಸಂಜೆ 7-00 ಗಂಟೆ ಸುಮಾರಿಗೆ ತಾನು 
ಕಛೇರಿಯಲ್ಲಿದ್ದು ಆ ಸಮಯಕ್ಕೆ ಕಾರಿನ ಮುಖಾಂತರ ಸಾರಾಯಿ ಸ್ಯಾಚೇಟುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತದೆ 
ಎಂಬ ದೊರೆತ ಖಚಿತ ವರ್ತಮಾನದೊಂದಿಗೆ ತಮ್ಮ ಸಿಬ್ಬಂದಿಯೊಂದಿಗೆ ಮಡಂತ್ಯಾರ್‌ ರಸ್ತೆಗೆ ತಲುಪಿ ರಸ್ತೆ ಗಾವಲು 
ನಡೆಸುತ್ತಿರುವುದಾಗಿ ತಿಳಿಸಿರುತ್ತಾರೆ. ರಾತ್ರಿ 8-10 ಗಂಟೆ ಸಮಯಕ್ಕೆ ಬಿ.ಸಿ. ರೋಡ್‌ ಕಡೆಯಿಂದ ಬೆಳ್ತಂಗಡಿ ಕಡೆಗೆ 
ಅಂಬಾಸಿಡರ್‌ ಕಾರು ವೇಗವಾಗಿ ಬರುತ್ತಿರುವುದನ್ನು ಕಂಡು ನಿಲ್ಲಿಸಲು ಸೂಚಿಸಿದಾಗ ಕಾರಿನ ಚಾಲಕ ಅತೀ ವೇಗವಾಗಿ 
ಚಲಾಯಿಸಿಕೊಂಡು ಮುಂದೆ ಹೋಗಿದ್ದು, ಸಂಶಯದ ಮೇರೆಗೆ ವಾಹನವನ್ನು ಬೆನ್ನಟ್ಟಿ ಮದಡ್ಕ ಎಂಬಲ್ಲಿ ಸದ್ರಿ ಕಾರನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ೧೩೫೯ 





ತಡೆದು ನಿಲ್ಲಿಸಿದಾಗ ಕಾರಿನ ಚಾಲಕ ಓಡಿಹೋಗಲು ಪ್ರಯತ್ನಿಸಿದ್ದು, ಅಷ್ಟರಲ್ಲಿ ಸಿಬ್ಬಂದಿಯವರ ಸಹಾಯದಿಂದ ಆತನನ್ನು 
ಹಿಡಿದು ಸದ್ರಿ ಕಾರನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಹಿಂಬದಿಯ ಸೀಟಿನ ಕಾಲು ಇಡುವ ಜಾಗದಲ್ಲಿ ಎರಡು ಪ್ಲಾಸ್ಟಿಕ್‌ 
ಗೋಣಿಚೀಲಗಳಿದ್ದು, ಹಾಗೂ ಡಿಕ್ಕಿಯೊಳಗೆ ಮೂರು ಪ್ಲಾಸ್ಟಿಕ್‌ ಗೋಣಿ ಚೀಲಗಳಿದ್ದವು. ಪ್ರತಿ ಗೋಣಿ ಚೀಲದಲ್ಲಿ 100 
ಎಂಎಲ್‌ನ 500 ಸಾರಾಯಿ ಸ್ಕಾಚೇಟುಗಳು ಇದ್ದು, ಒಟ್ಟು 2500 ಸಾರಾಯಿ ಸ್ಕಾಚೇಟುಗಳು ಕಂಡುಬಂದವು. ಸದ್ರಿ ವಾಹನವು 
ಅಂಬಾಸಿಡರ್‌ ಕಾರು ಆಗಿದ್ದು ಅದರ ನಂಬರ್‌ ಫ್ಲೇಟನ್ನು ನೋಡಲಾಗಿ ಸಿಎನ್‌ ಜಿ-7510 ಎಂದು ನಮೂದಿಸಲಾಗಿತ್ತು ಅದು 
ಬಿಳಿ ಬಣ್ಣದ ಅಂಬಾಸಿಡರ್‌ ಕಾರು ಆಗಿರುತ್ತದೆ. ವಾಹನದ ಚಾಸೀಸ್‌ ನಂಬರ್‌ ಮತ್ತು ಇಂಜಿನ್‌ ನಂಬರನ್ನು ಪರಿಶೀಲಿಸಿ 
ನೋಡಿದೆವು. ಸಾರಾಯಿ ಸ್ಕ್ಯಾಚೇಟುಗಳನ್ನು ವಾಹನದಲ್ಲಿ ಸಾಗಿಸಲು ಪರ್ಮಿಟ್‌ ಆತನಲ್ಲಿ ಇರುವುದಿಲ್ಲ. ವಾಹನವು 
ಪರಿಶೀಲಿಸುವ ಮುನ್ನ ಮಾನ್ಯ ನ್ಯಾಯಾಲಯದಿಂದ ಸರ್ಚ್‌ ವಾರೆಂಟ್‌ ಪಡೆಯಲು ಕಾಲಾವಕಾಶವಿಲ್ಲ. ಸದ್ರಿ ಕಾರಣಗಳನ್ನು 
ನಮೂದಿಸಿ ಸ್ಥಳದಲ್ಲಿ ಸರ್ಚ್‌ ಮೆಮೋವನ್ನು ತಯಾರಿಸಿದರು. ಪ್ರತಿ ಗೋಣಿಚೀಲದಿ೦ದ ತಲಾ 10 ಸಾರಾಯಿ ಸ್ಯಾಚೇಟುಗಳನ್ನು 
ಪ್ರತ್ಯೇಕಿಸಿ ಮಾದರಿಗಾಗಿ ಒಟ್ಟು 5 ಲಕೋಟೆಗಳನ್ನು ತಯಾರಿಸಿದೆವು. ಸದ್ರಿ ಲಕೋಟೆಗಳಿಗೆ ಬಟ್ಟೆಯನ್ನು ಸುತ್ತಿ ಇಲಾಖಾ 
ಸೀಲಿನಿಂದ ಮೊಹರನ್ನು ಮಾಡಿರುತ್ತಾರೆ. ಸ್ಥಳದಲ್ಲಿಯೇ ಮಾದರಿ ಸೀಲನ್ನು ತಯಾರಿಸಿರುತ್ತಾರೆ. ಆರೋಪಿಯ ಹೆಸರು ಮತ್ತು 
ವಿಳಾಸವನ್ನು ವಿಚಾರಿಸಿದಾಗ ರಾಜು ಬ೦ಗೇರಾ, 50ವ ಬಿನ್‌:ಅಣ್ಣು ಬ೦ಗೇರಾ ಮನೆ ನಂ:1-165, ಬೈಲಾಜೆ ಮನೆ, ಹೊಸ್ಮಾರ್‌ 
ಕಾರ್ಕಳ ತಾಲ್ಲೂಕು ಎಂದು ತಿಳಿಸಿರುತ್ತಾನೆ. ಸ್ಥಳದಲ್ಲಿಯೇ ಮಹಜರನ್ನು ತಯಾರಿಸಿದ್ದೇನೆ. ಮಹಜರಿಗೆ ಸ್ಥಳೀಯ 2 ಜನರ 
ಸಹಿಯನ್ನು ಪಡೆದಿರುತ್ತಾರೆ. ಮಹಜರಿನ ಮೂಲ ಪ್ರತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಮಹಜರಿನ ಜೆರಾಕ್ಸ್‌ 
ಪ್ರತಿಯನ್ನು ನಿಶಾನೆ ಪಿ-1 ಎಂದು ಮತ್ತು ತನ್ನ ಸಹಿಯನ್ನು ನಿಶಾನೆ ಪಿ-1 ಎ ಎಂದು ಗುರುತಿಸಲಾಯಿತು. ಪ್ರಥಮ ಮಾಹಿತಿ 
ವರದಿಯ ಮೂಲ ಪ್ರತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಇದರ ಜೆರಾಕ್ಸ್‌ ಪ್ರತಿಯನ್ನು ನಿಶಾನೆ ಪಿ-2 ಎಂದೂ 
ಹಾಗೂ ಸದ್ರಿ ಸೊತ್ತುಗಳನ್ನು ವಶದಲ್ಲಿಟ್ಟುಕೊಳ್ಳಲು ನೀಡಿದ ಅನುಮತಿ ಆದೇಶವನ್ನು ನಿಶಾನೆ ಪಿ-3 ಎಂದೂ, ಸಹಾಯಕ 
ರಾಸಾಯನಿಕ ವಿಶ್ಲೇಷಕರು ನೀಡಿದ ವರದಿಯನ್ನು ನಿಶಾನೆ ಪಿ-4 ಎಂದೂ ಹಾಗೂ ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯನ್ನು 
ನಿಶಾನೆ ಪಿ-5 ಎಂದೂ ಗುರುತಿಸಲಾಯಿತು ಎಂದು ಸಾಕ್ಷಿ ನೀಡಿರುತ್ತಾರೆ. 

ಅರ್ಜಿದಾರರ ಪರ ವಕೀಲರ ಪಾಟೀ ಸವಾಲಿಗೆ ಉತ್ತರಿಸುತ್ತಾ ತಮ್ಮ ಕಛೇರಿಯಿಂದ ಹೊರಡುವಾಗ ಕಛೇರಿಯ 
ದಿನಚರಿಯ ಚಲನ ವಲನ ವಹಿಯಲ್ಲಿ ನಮೂದಿಸಿರುತ್ತೇನೆ. ಸದ್ರಿ ವಹಿಯನ್ನು ಈಗ ಹಾಜರುಪಡಿಸಿರುವುದಿಲ್ಲ. ಸದ್ರಿ 
ದಿನಾಂಕದಂದು ಇಲಾಖಾ ವಾಹನದಲ್ಲಿ ತಕ್ಷೀರು ನಡೆದ ಸ್ಥಳಕ್ಕೆ ಹೋಗಿರುತ್ತೇನೆ. ಸದ್ರಿ ವಾಹನದ ಚಾಲಕ 
ದೇವೇ೦ದ್ರರಾಗಿರುತ್ತಾರೆ ಮಡಂತ್ಕಾರ್‌ ಅ೦ಚೆ ಕಛೇರಿಯ ರಸ್ತೆಯ ತಿರುವಿನಲ್ಲಿ ವಾಹನವನ್ನು ನಿಲ್ಲಿಸಿದೆವು. ಸದ್ರಿ ಸ್ಥಳಕ್ಕೆ ಬಂದ 
ನಂತರ ಹಲವಾರು ವಾಹನಗಳನ್ನು ತಪಾಸಣೆ ಮಾಡಿದ್ದೆವು. ಪ್ರಕರಣದ ಎರಡು ಜನ ಸ್ವತಂತ್ರ ಸಾಕ್ಷಿದಾರರನ್ನು ದಾರಿಯಲ್ಲಿಯೇ 
ಸಿಕ್ಕಿದವರು, ಸದ್ರಿ ಕಾರನ್ನು ಬೆನ್ನಟ್ಟ ನಿಲ್ಲಿಸಿದ್ದೆವು, ಸದ್ರಿ ಎರಡು ಜನ ಸ್ವತಂತ್ರ ಸಾಕ್ಷಿದಾರರು ಮದಡ್ಕ ದ ಆಸುಪಾಸಿನವರು 
ಎಂದರೆ ಸರಿ, ಮೊದಲೇ ಬ೦ದ ಖಚಿತ ವರ್ತಮಾನದಲ್ಲಿ ವಾಹನದ ನೊಂದಣಿ ಸಂಖ್ಯೆ ಅದರ ಬಣ್ಣ ಇತ್ಯಾದಿ ಬಗ್ಗೆ ಮಾಹಿತಿ 
ಬಂದಿದ್ದು, ಸದ್ರಿ ಕಾರನ್ನು ಪರಿಶೀಲಿಸುವ ಮೊದಲು ಮಾನ್ಯ ನ್ಯಾಯಾಲಯದಿಂದ ಸರ್ಚ್‌ವಾರೆಂಟ್‌ ಪಡೆದುಕೊಂಡಿರುವುದಿಲ್ಲ 
ಆದರೆ ಸರ್ಚ್‌ ವಾರೆಂಟ್‌ ಪಡೆದುಕೊಳ್ಳಲು ಕಾಲಾವಕಾಶವಿಲ್ಲವೆಂದು ಕಾರಣಗಳನ್ನು ನಮೂದಿಸಿ ಸರ್ಜ್‌ಮೆಮೋವನ್ನು 
ಸ್ಥಳದಲ್ಲಿಯೇ ತಯಾರಿಸಿರುತ್ತೇವೆ. ಸದ್ರಿ ವಾಹನದಿಂದ ಯಾವುದೇ ಸಾರಾಯಿಯನ್ನು ತಾನು ವಶಪಡಿಸಿಕೊಂಡಿಲ್ಲವೆನ್ನುವುದು 
ಸರಿಯಲ್ಲ. ವಾಹನ ಮಾಲೀಕರ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲಿಸಿರುತ್ತೇನೆಂದರೆ ಸರಿಯಲ್ಲ. ಪ್ರಕರಣದ ಎಲ್ಲಾ 
ದಾಖಲೆಗಳನ್ನು ತಮ್ಮ ಕಛೇರಿಯಲ್ಲಿಯೇ ತಯಾರಿಸಿರುತ್ತೇನೆಂದರೆ ಸರಿಯಲ್ಲವೆಂದು ತಮ್ಮ ಸಾಕ್ಷ್ಯವನ್ನು ನುಡಿದಿರುತ್ತಾರೆ. ಈ 
ಪಾಟೀ ಸವಾಲಿನಿಂದ ಅರ್ಜಿದಾರರಿಗೆ ಯಾವುದೇ ಪ್ರಯೋಜನ ದೊರೆತಿರುವುದಿಲ್ಲ. 

ಈ ಪ್ರಕರಣದ ಫಿರ್ಯಾದುದಾರರ ಪೂರಕವಾಗಿ ನೀಡಿರುವ ಸಾಕ್ಷ್ಯಾಧಾರದ ಮೇಲೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ದಿ:7.11.2005ರಂದು ಜಪ್ತು ಪಡಿಸಿರುವ ಅಂಬಾಸಿಡರ್‌ ಕಾರು ಸಂ: ಸಿಎನ್‌ಜಿ-7510 ರಲ್ಲಿ ಅಕ್ರಮವಾಗಿ 
ಸಾರಾಯಿ ಸಾಗಾಣಿಕೆಯಾಗಿರುವುದು ಸಾಬೀತಾಗಿರುವುದರಿಂದ ಒಂದನೇ ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 

ಇಂತಹ ಅಕ್ರಮ ಸಾರಾಯಿಯು ತನ್ನ ತಿಳುವಳಿಕೆಗೆ ಬಾರದೇ ನಡೆದಿದೆ ಎಂಬುದನ್ನು ಸಾಕ್ಷ್ಯಧಾರಗಳೊಂದಿಗೆ 
ಸಾಬೀತುಪಡಿಸುವುದು ವಾಹನ ಮಾಲೀಕರ ಆದ್ಯ ಹೊಣೆಗಾರಿಕೆಯಾಗಿರುತ್ತದೆ. ಆದರೆ ಈ ಪ್ರಕರಣದ ವಾಹನದ ಮಾಲೀಕರಿಗೆ 
ಕಾರಣ ಕೇಳಿ ನೋಟೀಸು ನೀಡಿದ್ದರೂ ಅದಕ್ಕೆ ಉತ್ತರವನ್ನು ಸಲ್ಲಿಸಿರುವುದಿಲ್ಲ. ಅಲ್ಲದೇ ಪ್ರತಿರಕ್ಷಾ ಪರ ಸಾಕ್ಷಿ ವಿಚಾರಣೆ 
ಮಾಡಲು ಅರ್ಜಿದಾರರ ಪರ ಪ್ರತಿರಕ್ಷಾ ಸಾಕ್ಷಿಯನ್ನು ಹಾಜರುಪಡಿಸಲು ಬಹಳಷ್ಟು ಕಾಲಾವಕಾಶ ನೀಡಿದ್ದರೂ ಅರ್ಜಿದಾರರ 
ಪರ ವಕೀಲರು ಪ್ರತಿರಕ್ಷಾ ಸಾಕ್ಷಿಯನ್ನು ವಿಚಾರಣೆಗೆ ಹಾಜರುಪಡಿಸಲು ವಿಫಲರಾಗಿರುತ್ತಾರೆ. ಈ ಕಾರಣದಿಂದ ವಾಹನ 
ಮಾಲೀಕರು ತಮ್ಮ ವಾಹನದಲ್ಲಿ ಅಕ್ರಮವಾಗಿ ಸಾರಾಯಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಹಾಗೂ ತಕ್ಷೀರಿನಲ್ಲಿ ದಸ್ತಗಿರಿಯಾದ ಆರೋಪಿಯು ವಾಹನದ ನೋಂದಣಿ ಮಾಲೀಕರಾಗಿದ್ದು, ತಕ್ಷೀರು ನಡೆದ ಸಂದರ್ಭದಲ್ಲಿ 


೧೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೩, ೨೦೦೯ ಭಾಗ - ೩ 


ತನ್ನ ವಾಹನದಲ್ಲಿ ಯಾವುದೇ ರಹದಾರಿ ಪತ್ರವಿಲ್ಲದೇ ಸಾರಾಯಿಯನ್ನು ಸಾಗಾಣಿಕೆ ಮಾಡಿರುವುದೆಂದು ಮಹಜರಿನಲ್ಲಿ 
ನಮೂದಿಸಿರುತ್ತಾರೆ. ಅಲ್ಲದೇ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸಾಕ್ಟ್ಯಾಧಾರಗಳೊಂದಿಗೆ ವಾಹನವನ್ನು ತನ್ನ ತಿಳುವಳಿಕೆಗೆ 
ಬಾರದೇ ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಉಪಯೋಗಿಸಲಾಗಿದೆ ಎಂದು ರುಜುವಾತು ಪಡಿಸಲು ವಿಫಲರಾಗಿರುವುದರಿಂದ 
ಹಾಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗದೇ ಇರುವುದನ್ನು ಗಮನಿಸಿದಾಗ ವಾಹನ ಮಾಲೀಕರು ತನ್ನ 
ತಿಳುವಳಿಕೆಯಿಂದಲೇ ವಾಹನವನ್ನು ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಬಳಸಿರುವುದು ನಿಸ್ಪಂದೇಹವಾಗಿ ಸಾಬೀತಾಗಿರುತ್ತದೆ. 
ಈ ಮೇಲಿನ ಕಾರಣಗಳಿಂದ ಎರಡನೆಯ ಅಂಶವನ್ನು ನಕಾರಾತ್ಮಕವಾಗಿ ಪರಿಗಣಿಸಿದೆ. 

ಈ ಮೇಲಿನ ಎಲ್ಲಾ ಕಾರಣಗಳಿಂದ ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ಈ ಪ್ರಕರಣದಲ್ಲಿ ಜಪ್ತು 
ಪಡಿಸಲಾಗಿರುವ ಅಂಬಾಸಿಡರ್‌ ಕಾರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದೇ ಸೂಕ್ತವೆಂದು ಪ್ರಾಧಿಕಾರವು 
ತೀರ್ಮಾನಿಸಿ ಈ ಪ್ರಕರಣದಲ್ಲಿ ಜಪ್ತುಪಡಿಸಲಾಗಿರುವ ಅಂಬಾಸಿಡರ್‌ ಕಾರು ಸಂ: ಸಿಎನ್‌ಜಿ-7510ನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 (ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಿಯಮ 43(ಬಿ) ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಅಬಕಾರಿ ಉಪ ನಿರೀಕ್ಷಕರು (1) 
ಜಾರಿ ಮತ್ತು ತನಿಖೆ ಬೆಳ್ತಂಗಡಿ ಇವರ ತಕ್ಷೀರು ಸಂಖ್ಯೆ: 22/2005-06 ದಿ: 7.112005 ರಲ್ಲಿ ಜಪ್ತುಪಡಿಸಿಕೊಂಡಿರುವ 
ಅಂಬಾಸಿಡರ್‌ ಕಾರು ಸಂ: ಸಿಎನ್‌ಜಿ-7510 ನ್ನು ನಿಯಮ 43ಎ(2) ರನ್ವಯ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:22.10.2008 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 





ಅನುಬಂಧ-!। 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ:- 
ಪ್ರಾ.ಸಾ-॥: ಶ್ರೀ ಸತೀಶ್‌ ಕುಮಾರ್‌, ಅಬಕಾರಿ ಉಪ ನಿರೀಕ್ಷಕರು (1) ಜಾರಿ ಮತ್ತು ತನಿಖೆ ಮಂಗಳೂರು ಉತ್ತರ 


ಅನುಬಂಧ- ॥ 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು: 
ನಿಶಾನೆ ಪಿ-! : ಮಹಜರು ಪ್ರತಿ 
ನಿಶಾನೆ ಪಿಎ : ಫಿರ್ಯಾದುದಾರರು ಹಾಕಿದ ಮಹಜರಿನ ಸಹಿ 
ನಿಶಾನೆ ಪಿ-2 : ಪ್ರಥಮ ಮಾಹಿತಿ ವರದಿ. 
ನಿಶಾನೆ ಪಿ-3 : ಸದ್ರಿ ಸೊತ್ತುಗಳನ್ನು ಫಿರ್ಯಾದುದಾರರ ವಶದಲ್ಲಿ ಇಡಲು ನೀಡಿದ ಅನುಮತಿ ಪತ್ರ. 
ನಿಶಾನೆ ಪಿ-4 : ರಸಾಯನಿಕ ಕೆಮಿಕಲ್‌ ವರದಿ 
ನಿಶಾನೆ ಪಿ-5 : ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ 

ಅನುಬಂಧ- ॥॥ 
ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು:- 
ಅರ್ಜಿದಾರರು ಹೇಳಿಕೆ:-  - ಯಾವುದು ಇಲ್ಲ- 

ಅನುಬಂಧ- IV 


ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು:- - ಯಾವುದು ಇಲ್ಲ - 
ನೂರ್‌ ಮಹಮ್ಮದ್‌ ಹುಸೇನ್‌ 
ಪಿ.ಆರ್‌. 1319 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


